Approved by the Department of Public Instruction 


ಕರ್ನಾಟಕ ಸಲಟ್‌ ಮತ್ತು 
The Karnataka Scout and Guide 


+ 


ಸಂಪುಟ : 80 ಏಪ್ರಿಲ್‌ 1996 ಸಂಚಿಕೆ: 1 


| 


The Karnataka 
Scout and Guide 


April 1996 
Vol. 80 No. 1 


Editor - 
Prof. M. SURYANARAYANAPPA 


Associate Editor : 


Sri R. CHANDRASEKHARAN 


Members : 


Sri M. MALLIKARJUNIAH 
Major T. K. NAGAMBAL 

Sri K THIMMAPPA 

Dr. V. N. GUBBI 

Sri N. CHANDRASEKHAR 

Sri B R. RAMACHANDRA RAO 
Sri H. G. SURENDRA 


ರ್ರ 
ಮುಖಪುಟದ ಚಿತ್ರ 
ತಾ| 7-4-96 ರಂದು ದಕ್ಷಿಣ ಕನ್ನಡ ಜಿಲ್ಲೆಯ 
ಜಿಲ್ಲಾಧಿಕಾರಿಗಳ ಮಂಗಳೂರಿನ ಅಧಿಕೃತ ನಿವಾಸದಲ್ಲಿ 
ಸ್ಕೌಟಿಂಗ್‌ ಗೈಡಿಂಗ್‌ನಲ್ಲಿ ತೃತೀಯ ಸೋಪಾನ ಪರೀಕ್ಷೆ 
ಪೂರೈಸಿದ ಹಾಗೂ ರಾಜ್ಯ ಪುರಸ್ಕಾರ್‌ ಪ್ರಶಸ್ತಿ ಪತ್ರ 


ಪಡೆದ ಮಕ್ಕಳಿಗೆ "ಪ್ರಶಸ್ತಿ ಪ್ರದಾನ' ಮಾರಂಭವು 
ನಡೆಯಿತು. ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ 
3 "ಲಾ ನ ಕಳ 
ನಮ್ಮ ನೆಚ್ಚಿನ ಶ್ರೀ ಭರತ್‌ಲಾಲ್‌ ಮೀನಾ ವ ಕ್ಯಳನ್ನು 
ಉದ್ದೇಶಿಸಿ ಮಾತನಾಡಿದರು, ಚಿತ್ರದಲ್ಲಿ (ಎಡದಿಂದ 
ಬಲಕ್ಕೆ) ಶ್ರೀಮತಿ ಐರೀನ್‌ ಡಿ. ಕುನ್ಹ, ಜಿಲ್ಲಾ ಆಯುಕೆ 
ಈ ೪ ೦ ೧೧ ಪ 
ದಾ ಇ ಳಾ ಪ್‌ 2 
(ಗೈಡ್ಸ್‌). ಶ್ರೀಮತಿ ಡಾ| ಸ. ಲಿಡಿಯಾ ಫರ್ನಾಂಡಿಸ 
ಡಾ| ಕೆ, ಆರ್‌. ಶೆಟ್ಟ, ಡೈರೆಕ್ಟರ್‌, ಥೆ, ಎಂ.ಸಿ. 
ಮಂಗಳೂರು, ಶ್ರೀ ತಿರುಮಲರಾವ್‌, ಸಾ| ಶಿಕ್ಷಣ 
ಇಲಾಖೆಯ ಉಪನಿರ್ದೇಶಕರು ಮಂಗಳೂರು ಹಾಗೂ 
ಶಿೀ ಕೆ, ತಿಮ್ಮಪ್ಪ, ರಾಜ ಸಂಘಟನಾ ಆಯುಕ ರು 
J ೬ ಕಿ $ pa) 
ಣಾ [5 ಬಹ 
(ಸ ಗಟ್ಸ್‌) ಬೆಂಗಳೂರು ಏವರನ್ನು ಕಾಣಬಹುದು. 


EEE] 


12. 
ತ 


CONTENTS 
ಜಿಲ್ಲಾ ಮಟ್ಟದ ಸ್ಟೌಟ್ಸ್‌ ಮತ್ತು 
ರಾಷ್ಟ್ರೀಯ ಕಚೇರಿಯಲ್ಲಿ ರಾಷ್ಟ್ರಮಟ್ಟದ 
ಸಭೆಗಳು 
4ನೇ ರಾಷ್ಟ್ರೀಯ ಸ್ವತಂತ್ರದಳಗಳ ಮೇಳ 
ಕರ್ನಾಟಕದ ಪ್ರಾತಿನಿ ನ್ಯ 


ಮಕ್ಕಳು ಯೋಗ್ಯಸ್ರಜೆಗಳಾಗಿ 
ರೂಪುಗೊಳ್ಳಲು ಹೆತ್ತವರ ಹಾಗೂ 
ಪೋಷಕರ ಪಾತ್ರ ಬಹಳ ಮುಖ್ಯ 


ಅಂತರರಾಷ್ಟ್ರೀಯ ಘಟನೆಗಳು 

ಬೇಸಿಕ್‌ ತರಬೇತಿ ಶಿಬಿರಗಳು- ದ.ಕ. ಜಿಲ್ಲೆ 
ಅಲ್ಲಲ್ಲಿ ಏನೇನು? 

ಆಟದ ಬಯಲು 


Tips to Unit Leaders 


Coming International, National 
and State Events 


The rung of a ladder was never 
meant to rest upon, but only 
to hold a man’s foot 

Long enough to put the other 
some what higher 


— Thomas Huxley 


ಏಣಿಯ ಮೆಟ್ಟಿ ಲೊಳು ವಿಶ್ರಮಿಸಲಳವಲ್ಲ 
ಹೆಜ್ಜೆಯೊಂದನದರ ಮೇಲಿಟ್ಟು, ನೀಳವಾಗಿ ಸೆಟೆದೆದ್ದು 
ಇನ್ನೊಂದನದಕೂ ಮೇಲ್ಮಟ್ಟಿದೊಳು ಇಡಲೆಂದೆ 
ಸೂಚಿಪುದು 
ಅದುವೆ ಸಾರ್ಥಕತೆಯ ಸವಿಹಾದಿಯೆಂದರಿಯುವುದು. 


ಥಾಮಸ್‌ ಹಕ್ಸಿ 


J 


19 


ಕೊಂಡಜ್ಜಿ ಬ. ಷಣ್ಮುಖಪ್ಪ 
ರಾಜ್ಯ ಮುಖ್ಯ ಆಯುಕ್ತರು 


ಆತ್ಮೀಯ ಬಂಧುಗಳೇ, 


ಇದು ನಮ್ಮ ಸಂಸ್ಥೆಯ ಮಾಸ ಪತ್ರಿಕೆಯ 80ನೆಯ ಸಂಪುಟ. ನಮ್ಮ ಎಂಟು ದಶಕಗಳ ಸಾಧನೆ, ವಿವಿಧ 
ಚಟುವಟಿಕೆಗಳು ರಾಷ್ಟ್ರೀಯ ಮತ್ತು ಅಂತರ ರಾಷ್ಟ್ರೀಯ ಮಟ್ಟದ ಖ್ಯಾತಿ ಇವೆಲ್ಲವೂ ನಮಗೆ ಅತ್ಯಂತ ಹೆಮ್ಮೆಯನ್ನು 
ತಂದುಕೊಟ್ಟಿವೆ. ನಮ್ಮನ್ನಗಲಿ ಹೋಗಿರುವ-- ಆದರೆ ತಮ್ಮ ಅಪೂರ್ವ ಆದರ್ಶಗಳನ್ನು “ದಾರಿದೀಸ”ವಾಗಿ 
ತೋರಿರುವ ಹಲವಾರು ಹಿರಿಯ ನಾಯಕರ ನೆನಪು. ನಮ್ಮ ಹೃದಯವನ್ನು ಸ್ಪರ್ಶಿಸಿ, ಪ್ರೇರಣೆ ನೀಡಿ 
ಕಾರ್ಯೋನ್ಮುಖರನ್ನಾಗಿಸುತ್ತ ದೆ. ಇಲ್ಲಿನವರೆಗಿನ ಸಾಧನೆಗಳು ಅಗಾಧವಾಗಿರಬಹುದಾದರೂ ಇನ್ನೂ ನಾವು 
ಸಾಧಿಸಬೇಕಾಗಿರುವುದು ಬಹಳಷ್ಟು ಬಾಕಿ ಇರುವುದು ಸಂಸ್ಥೆ ಯಲ್ಲಿ ವಿವಿಧ ಹೆಂತದಲ್ಲಿ ಸೇವೆಸಲ್ಲಿಸುತ್ತಿರುವ 
ನಮಗೆಲ್ಲಾ ನೆನಪಿರಬೇಕು. 


ಸ್ವಾಮಿ ವಿವೇಕಾನಂದರು ಹೇಳಿರುವಂತೆ “ಏಳಿ, ಎದ್ದೇಳಿ ಗುರಿ ಸಾಧಿಸುವವರೆಗೆ ನಿಲ್ಲದಿರಿ” ಎಂಬ 
ಘೋಷಣೆ ನಮ್ಮೆ ಲ್ಲರ ಸ್ಮೃತಿಪಟಲದ ನೆನಸಿನಂಗಳದಲ್ಲಿ ಸದಾ ಜಾಗೃತವಾಗಿರಬೇಕು. ಸಂಸ್ಥೆಯ ಕಾರ್ಯಕರ್ತ 
ರೆಲ್ಲರೂ ಈ ದಿಶೆಯಲ್ಲಿ ಕಾರ್ಯೋನ್ಮುಖರಾಗಬೇಕ್ಕು, ಕಾರ್ಯ ಪ್ರವೃತ್ತರಾಗಬೇಕು... ಸಂಸ್ಥೆಯ ಉದಾತ್ತ 
ಆದರ್ಶಗಳಾದ ವಿಶ್ವಭ್ರಾತೃತ್ವ, ಸಚ್ಚಾರಿತ್ರ್ಯ, ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ, ಉತ್ತಮ ಕೌಶಲ್ಯ ಮತ್ತು 
ಸೇವಾ ಮನೋಭಾವನೆಗಳನ್ನು ಯುವ ಜನಾಂಗದಲ್ಲಿ ಬೆಳೆಸುವತ್ತ ನಮ್ಮೆ ಲ್ಲರ ಚಿಂತನೆ ಜಾಗೃತಗೊಳ್ಳ ಬೇಕು. 
ಸಂಸ್ಥೆಯ ಚಟುವಟಿಕೆಗಳು ಗುಣಾತ್ಮಕವಾಗಿಯೂ, ಗಣಾತ್ಮಕವಾಗಿಯೂ ಗಣನೀಯ ಪ್ರಮಾಣದಲ್ಲಿ 
ರಾಜ್ಯದಲ್ಲೆಲ್ಲಾ ಅಭಿವೃದ್ಧಿ ಹೊಂದಲಿ ಕರ್ನಾಟಕದ ಸ್ಪೌಟ್‌-ಗೈಡ್‌ನ ಕಾರ್ಯಚಟುವಟಕೆಗಳು ಇನ್ನೂ 
ಹೆಚ್ಚು ಹೆಚ್ಚಾಗಿ ಬೆಳೆದು ಮುಂಬರುವ ಯುವ ಜನಾಂಗದ ಸರ್ವಾಂಗೀಣ ಅಭಿವೃದ್ಧಿಯು ಪ್ರಗತಿಪಥದಲ್ಲಿ ಸಾಗಲಿ 
ಎಂದು ಆಶಿಸುತ್ತೇನೆ. 


ತಮ್ಮ ವಿಶ್ವಾಸಿ, 


ಇ 1 


ಜಿಲ್ಲಾಮಟ್ಟದ ಸ್ಟೌಬ್ಸ್‌ ಮತ್ತು ಗೈಡ್ಸ್‌ ಮೇಳ 


ರಾಜ್ಯ ಮುಖ್ಯ ಆಯುಕ್ತರಾದ ಶ್ರೀ ಕೊಂಡಜ್ಜಿ ಬ. ಷಣ್ಮುಖಸ್ಸನವರು ಮಂಡ್ಯಾ ಜಿಲ್ಲೆ ಕೊಮ್ಮೇರಹಳ್ಳಿಯಲ್ಲಿ 
ದಿನಾಂಕ 31-3-1996 ರಿಂದ 1.4.1996 ರ ವರೆಗೆ ಜರುಗಿದ ಜಿಲ್ಲಾಮಟ್ಟದ ಸ್ಟೌಟ್ಸ್‌ ಮತ್ತು ಗೈಡ್ಸ್‌ ಮೇಳದ 
ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಪ್ರಾರಂಭೋತ್ಸವವನ್ನು ನೆರವೇರಿಸಿದರು. ಅವರ ಜೊತೆಯಲ್ಲಿಬಂದ ರಾಜ್ಯ ಸಂಘಟನಾ 
ಆಯುಕ್ತರಾದ ಶ್ರೀ ಕೆ. ತಿಮ್ಮಪ್ಪ ಅವರು ಸಹ ಮೇಳದಲ್ಲಿ ಭಾಗವಹಿಸಿದರು. 


ಶ್ರೀ ಎ. ಹೆಚ್‌. ನಾರಾಯಣ, ಅಧ್ಯಕ್ಷರು, ಶಿಕ್ಷಣ ಮತ್ತು ಆರೋಗ್ಯ ಸ್ಥಾ ಯಿ ಸಮಿತಿ ಜಿಲ್ಲಾ ಸಂಚಾಯತ್‌, 
ಮಂಡ್ಯ, ಶ್ರೀಮತಿ ಅಂಬುಜಮ್ಮ, ಅಧ್ಯಕ್ಷಿಣಿಯವರು ಮಂಡ್ಯಾ ನಗರ ಸಭೆ ಇವರುಗಳು ಕೂಡ ಅತಿಥಿಗಳಾಗಿ ಆಗಮಿಸಿ 
ಸ್ಕೌಟ್‌ ಮತ್ತು ಗೈಡ್‌ ಮಕ್ಕಳಿಗೆ ಪ್ರೋತ್ಸಾಹ ನೀಡುವುದಾಗಿ ವಾಗ್ದಾನ ಮಾಡಿದರು. 

ಶ್ರೀ ಸಂಪತ್‌ ಕುಮಾರ್‌ ಅಧ್ಯಕ್ಷರು ಕಾರ್ಯಕಾರಿ ಸಮಿತಿ, ಶ್ರೀಮತಿ ಹೇಮಲತ, ಜಿಲ್ಲಾ ಗೈಡ್‌ ಆಯುಕ್ತೆ 
ಶ್ರೀ ನರಸಿಂಹಮೂರ್ತಿ ಜಿಲ್ಲಾ ಸ್ಪೌಟ್‌ ಆಯುಕ್ಕರು ಇವರುಗಳು ಸಮಾರಂಭದಲ್ಲಿ ಉಪಸ್ಥಿ ತರಿದ್ದರು. 


ಶ್ರೀ ರಾಮಲಿಂಗು, ಜಿಲ್ಲಾ ಕಾರ್ಯದರ್ಶಿಯವರು ವಂದನಾರ್ಪಣೆ ಸಲ್ಲಿಸಿದರು. 


ರಾಷ್ಟ್ರೀಯ ಕಛೇರಿಯಲ್ಲಿ ರಾಷ್ಟ್ರಮಟ್ಟದ ಸಭೆಗಳು 


12-2-96 ರಂದು ರಾಷ್ಟ್ರೀಯಮಟ್ಟದ ಸ್ಕೌಟ್‌ ಮತ್ತು ಗೈಡ್‌ ಉಪಸಮಿತಿಗಳು ಬೇರೆ ಬೇರೆಯಾಗಿ ಸಭೆ ಸೇರಿ 
96.97 ರ ಅಭಿವೃದ್ಧಿ ಯೋಜನೆಗಳನ್ನು ರಾಷ್ಟ್ರೀಯ ಯೋಜನಾ ಸಮಿತಿಗೆ ಶಿಫಾರಸ್ಸು ಮಾಡಿದುವು. 12.2-97 ರಂದು 
ರಾಷ್ಟ್ರೀಯ ಯೋಜನಾ ಸಮಿತಿಯು ರಾಷ್ಟ್ರೀಯ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಸಭೆಸೇರಿ, 1986-97 ರ ಬೆಳವಣಿಗೆಯ 
ಗುರಿಯನ್ನು ಖಚಿತಪಡಿಸಿತು. ಹಾಗೂ ಇಡೀವರ್ಷದ ವಿವಿಧ ಕಾರ್ಯಕ್ರಮಗಳನ್ನು ನಿಗದಿಸಡಿಸಿತು. 

ಅದೇ ದಿನ ಮಧ್ಯಾಹ್ನ ಹಣಕಾಸು ಉಪಸಮಿತಿಯ ಸಭೆಯೂ, ತದನಂತರದಲ್ಲಿ ಭಾರತ್‌ ಸ್ಟೌಟ್ಸ್‌ ಮತ್ತು 
ಗೈಡ್ಸ್‌ ದತ್ತಿಯ ಸಭೆಯೂ ಜರುಗಿತು. 

ಕರ್ನಾಟಿಕ ರಾಜ್ಯದಿಂದ ರಾಜ್ಯ ಮುಖ್ಯ ಆಯುಕ್ತರಾದ ಶ್ರೀ ಕೊಂಡಜ್ಜಿ ಬ. ಷಣ್ಮುಖಪ್ಸನವರೂ, ರಾಜ್ಯ 
ಕೋಶಾಧಿಕಾರಿಗಳಾದ ಶ್ರೀ ಎಂ. ಎ. ಖಾಲಿದ್‌ರವರೂ, ರಾಜ್ಯ ಕಾರ್ಯದರ್ಶಿಗಳಾದ ಪ್ರೊ! ಎಂ. ಎಸ್‌. ಅಪ್ಪರವರೂ 
ದಕ್ಷಿಣ ಕನ್ನಡ ಜಿಲ್ಲಾ ಆಯುಕ್ತ (ಸ್ವೌಟ್ಸ್‌) ಆದ ಶ್ರೀ ಐ. ಎ. ಕೈರನ್ನರವರೂ ಈ ವಿವಿಧ ಸಭೆಗಳಲ್ಲಿ ಭಾಗವಹಿಸಿ, 
ತಮ್ಮ ಅಮೂಲ್ಯ ಸಲಹೆ ಸಹಕಾರಗಳನ್ನು ನೀಡಿ ಕಾರ್ಯಕ್ರಮವು ಯಶಸ್ವಿಯಾಗುವಲ್ಲಿ ನೆರವಾದರು. 


4ನೇ ರಾಷ್ಟ್ರೀಯ ಸ್ವತಂತ್ರ ದಳಗಳ ಮೇಳ-ಕರ್ನಾಟಕದ ಪ್ರಾತಿನಿಧ್ಯ 


17-2-96 ರಿಂದ 23-2-96 ರ ವರೆಗೆ ಹರಿಯಾಣಾ ರಾಜ್ಯದ ಗದಪುರಿಯಲ್ಲಿರುವ ಭಾರತ್‌ ಸ್ಟೌಟ್ಸ್‌ ಮತ್ತು 
ಗೈಡ್ಸ್‌ನ “ರಾಷ್ಟ್ರೀಯ ಯುವ ಸಂಕಿರಣದಲ್ಲಿ, ರಾಷ್ಟ್ರೀಯ ಸ್ವತಂತ್ರದಳಗಳ ಮೇಳವು ನಡೆಯಿತು. ದೇಶದ 22 ರಾಜ್ಯ 
ಗಳಿಂದ ಒಟ್ಟು 388 ಜನರು ಬಂದಿದ್ದ ಮೇಳದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದ ಶ್ರೀ ಕೆ.ವಿ. ಸತ್ಯನಾರಾಯಣ 
ಮತ್ತು ಶ್ರೀಮತಿ ಗಿರಿಜಾ ಎಸ್‌. ನಾರಾಯಣನ್‌ ಇವರುಗಳ ನಾಯಕತ್ವದಲ್ಲಿ ಬೆಂಗಳೂರು ದಕ್ಷಿಣ, ಬೆಳಗಾಂ, 
ಬೀದರ್‌, ಶಿವಮೊಗ್ಗ, ದಾವಣಗೆರೆ ಮತ್ತು ಮಂಗಳೂರು ಜಿಲ್ಲೆಗಳಿಂದ ಒಟ್ಟು 89 ಜನ ಸ್ಕೌಟ್ಸ್‌ ಮತ್ತು 
ರೋವರ್‌ಗಳೂ, ಗೈಡ್ಸ್‌ ಮತ್ತು ರೇಂಜರ್‌ಗಳೂ ಭಾಗವಹಿಸಿದ್ದರು. 

ಸ್ಕೌಟ್‌ ಕೌಶಲ್ಯಗಳಲ್ಲಿಯೂ, ಚರ್ಚೆ, ಚಿತ್ರರಚನೆ, ಪ್ರಬಂಧ ಬರೆಯುವುದು ಇತ್ಯಾದಿ ಕಲೆಗಳಲ್ಲಿಯೂ ತರಬೇತಿ 
ಮತ್ತು ಸ್ಪರ್ಥ್ಧೆಗಳಿದ್ದು ವು. ಪಕ್ಕದ ದೋಂಡ್ಸಾ ಗ್ರಾಮದ ಸರ್ಯವೇಕ್ಷಣೆ ನಡೆಸಲಾಯಿತು. ಸ್ವತಂತ್ರದಳಗಳನ್ನು ದಕ್ಷತೆ 
ಯಿಂದ ನಡೆಸುವ ಬಗ್ಗೆ ಮಾಹಿತಿಯನ್ನು ನೀಡುವ, ಬೋಧಪ್ರದವಾದ ವಸ್ತು ಪ್ರದರ್ಶನವನ್ನೂ ಸಹ ಏರ್ಪಡಿಸಲಾಗಿದ್ದಿ ತು. 


2 


ಮಕ್ಕಳು ಯೋಗ್ಯ ಪ್ರಜೆಗಳಾಗಿ ರೂಪುಗೊಳ್ಳಲು ಹೆತ್ತನರ ಹಾಗೂ 
ಸೋಷಕರ ಪಾತ್ರ ಬಹಳ ಮುಖ್ಯ 


ಶ್ರೀ ಭರತ್‌ಲಾಲ ಮೂನ 


"ಯೋಗ್ಯ ಶಿಕ್ಷಣ ಹಾಗೂ ಮಾರ್ಗದರ್ಶನದಿಂದ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣವಾಗುತ್ತದೆ. ಧೈರ್ಯ 
ಸಾಹಸಗಳನ್ನು ಮೈಗೂಡಿಸಿಕೊಂಡು ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳುವುದು ಎಳೆಯ ಮಕ್ಕಳಿಗೇ ಸಾಧ್ಯ. 
ಆದುದರಿಂದ ಹಿರಿಯರು ತಮ್ಮ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು. ಮಕ್ಕಳು ಯೋಗ್ಯ ಪ್ರಜೆಗಳಾಗಿ 
ರೂಪುಗೊಳ್ಳಲು ಹೆತ್ತವರ ಹಾಗೂ ಪೋಷಕರ ಪಾತ್ರ ಬಹಳ ಹಿರಿದು' ಎಂದು ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಗಳಾದ 
ಶ್ರೀ ಭರತ್‌ಲಾಲ ವೂನ ಅವರು ಅಭಿಪ್ರಾಯಸಟ್ಟರು. ಅವರು ದಿನಾಂಕ 07.04.96 ರಂದು ಸೌ ಟಂಗ್‌ 
ಸೈಡಿಂಗ್‌ನಲ್ಲಿ ತೃತೀಯ ಸೋಪಾನ ಪರೀಕ್ಷೆ ಪೂರೈಸಿದ ಹಾಗೂ ರಾಜ್ಯಪಾಲರ ಪ್ರಶಸ್ತಿ ಪತ್ರ ಪಡೆದ ಮಕ್ಕಳಿಗೆ 
"ಪ್ರಶಸ್ತಿ ಪ್ರದಾನ' ಮಾಡಿ ಮಾತನಾಡುತ್ತಿದ್ದರು. 


RRL # 
RNG 


AR NE ಧ್ನ NS NN ಮ ಮಾ ಆದು ತಿ ಸ ತ ವ ಕ ಸರಾ 

ರಾಜ್ಯ ಸಂಘಟನಾ ಆಯುಕ್ತ (ಸ್ಕೌಟ್ಸ್‌) ಶ್ರೀ ತಿಮ್ಮಪ್ಪನವರು ಸಭೆಯನ್ನು ದ್ದೇಶಿಸಿ ಮಾತನಾಡಿದರು. 

ಜಿಲ್ಲಾಧಿಕಾರಿಗಳಾದ ಶ್ರೀ ಭರತ್‌ಲಾಲ್‌ ಮೀನಾ, ರಾಜ್ಯ ಸಹಆಯುಕ್ಕೆ ಡಾ| ಸ. ಲಿಡಿಯಾ ಫರ್ನಾಂಡಿಸ್‌, 
ಶ್ರೀ ಕೆ. ಆರ್‌, ಶೆಟ್ಟಿ ಹಾಗೂ ಸಾ| ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಶ್ರೀ ಸಿ. ವಿ. ತಿರುಮಲರಾನ್‌ 


ಇವರುಗಳು ಉಪಸ್ತಿ ತರಿರುವುದನ್ನು ಚಿತ್ರದಲ್ಲಿ ಕಾಣಬಹುದು. 


ಜಿಲ್ಲಾಧಿಕಾರಿಗಳ ನಿವಾಸದ ಆವರಣದಲ್ಲಿ ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಜಿಲ್ಲಾ ಸಂಸ್ಥೆ ಯ ವತಿಯಿಂದ 
ಏರ್ಪಡಿಸಲಾದ ಈ ಸಮಾರಂಭದಲ್ಲಿ ಮಾತನಾಡುತ್ತಾ ಅವರು ಸಹಕಾರ ಸೌಹಾರ್ದ ಮನೋಭಾವನೆ ಮಕ್ಕಳಲ್ಲಿ 
ಮೈಗೂಡಿ ನಾಳಿನ ಉತ್ತಮ ಪ್ರಜೆಗಳಾಗಬೇಕು. ಸ್ಟಾಟ್‌ ಚಳುವಳಿಯನ್ನು ಮಕ್ಕಳಿಗಾಗಿಯೇ ಅಳವಡಿಸಿಕೊಳ್ಳಲಾಗಿದೆ. 
ಸ್ಕೌಟ್‌ ಗೈಡ”ಗಳು ಈ ಆದರ್ಶಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳ ಬೇಕು. ಹೆತ್ತವರು ಹಾಗೂ ಸಾರ್ವಜನಿಕರು 
ಇಂತಹ ಸಂಸ್ಥೆಗಳಿಗೆ ಸಹಕಾರ ನೀಡಬೇಕು ಎಂದು ಹೇಳಿದರು. 


ಸಮಾರಂಭದ ಅತಿಥಿಗಳಲ್ಲಿ ಓರ್ವರಾದ ಜಿಲ್ಲಾ ಪಂಚಾಯತ್‌ ಸಾರ್ವಜನಿಕ ಶಿಕ್ಷಣ ಇಲಾಖೆಯ 
ಉಪ ನಿರ್ದೇಶಕರಾದ ಶ್ರೀ ಸಿ. ವಿ. ತಿರುಮಲರಾವ್‌ ಅವರು ಮಾತನಾಡಿ "ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲಾ ರಂಗಗಳಲ್ಲೂ 
ಹೇಗೆ ಮುನ್ನಡೆ ಸಾಧಿಸಿದೆಯೋ ಹಾಗೆಯೇ ಸ್ಕೌಟ್‌ ಚಳುವಳಿಯಲ್ಲೂ ಮುನ್ನಡೆ ಸಾಧಿಸಿದೆ' ಎಂದು ಶ್ಲಾಫಿಸಿದರು. 
ಇಂದಿನ ಶಿಕ್ಷಣ ವ್ಯವಸ್ಥೆ ಯನ್ನು ವಿವರಿಸುತ್ತಾ “ಮಕ್ಕಳು ಪುಸ್ತಕ ಹೊರುವ ಕತ್ತೆಗಳಾಗಬಾರದು. ನೆಗೆಯುವ 
ಕುದುರೆಗಳಾಗಬೇಕು, ಓಡುವ, ಹಾರುವ ಹಕ್ಕಿಗಳಾಗಬೇಕು? ಎಂದು ಅಭಿಪ್ರಾಯ ಪಟ್ಟರು. ಇಂದಿನ ಶಿಕ್ಷಣದಲ್ಲಿ 
ಸ್ಕೌಟ್‌ ಚಳುವಳಿಯ ಮಹತ್ವವನ್ನು ವಿವರಿಸಿದರು. 


ರಾಜ್ಯ ಸಂಸ್ಥೆಯ ರಾಜ್ಯ ಸಂಘಟನಾ ಆಯುಕ್ತರಾದ ಶ್ರೀ ಕೆ. ತಿಮ್ಮಸ್ಸ ಅವರು ಮಾತನಾಡಿ ಜಿಲ್ಲೆಯ ಸ್ಕೌಟ್‌/ 
ಗೈಡ್‌ ಚಳುವಳಿಯ ಬಗ್ಗೆ ಮೆಚ್ಚುಗೆ ಸೂಚಿಸಿದರು. ಸಂಸ್ಥೆ ಯ ಹಿತಚಿಂತಕರಾದ ಶ್ರಿಗಣಪತಿ ಸೈ ಬಿ. ರಾಜ್ಯ ಸಹ 
ಆಯುಕ್ತರು (ಗೈಡ್‌) ಆದ ಡಾ. ಸ. ಲಿಡಿಯಾ ಫರ್ನಾಂಡಿಸ್‌ ಅವರು ವೇದಿಕೆಯಲ್ಲಿದ್ದರು. ಶ್ರೀಗಳಾದ ಕಿಟ್ಟಣ್ಣ ರೈ, 
(ನಿವೃತ್ತ ಸಿ ಎಫ್‌.ಓ. ಹಾಗೂ ಜಿಲ್ಲಾ ಕೋಶಾಧಿಕಾರಿ) ಡಾ. ಕೆ. ಆರ್‌. ಶೆಟ್ಟ (ಡೈರೆಕ್ಟರ್‌, ಕೆ.ಎಂ.ಸಿ. ಮಂಗಳೂರು) 
ವೈ. ಮಹಮದ್‌ ಕುಂಇ (ಮ್ಯಾನೇಜಿಂಗ್‌ ಡೈರೆಕ್ಟರ್‌, ಏನಪೋಯ ಗ್ರೂಪ್ಸ್‌) ಕೆ. ಎನ್‌. ಎಸ್‌. ಶೆಟ್ಟಿ (ಜಿಲ್ಲಾ 
ಕಾರ್ಯದರ್ಶಿ) ಮೊದಲಾದ ಗಣ್ಯರು ಸಮಾರಂಭದಲ್ಲಿ ಉಪಸ್ಥಿ ತರಿದ್ದರು. 


ಪ್ರಾರಂಭದಲ್ಲಿ ಜಿಲ್ಲಾ ಗೈಡ್‌ ಆಯುಕ್ತರಾದ ಶ್ರೀಮತಿ ಐರಿನ್‌ ಡಿ? ಕುನ್ಹ ಸ್ವಾಗತಿಸಿ ಕೊನೆಯಲ್ಲಿ ಸಹಾಯಕ 


ಜಿಲ್ಲಾ ಸೌಟ್‌ ಆಯುಕ್ತರಾದ ಶ್ರೀ ನಾಗರಾಜ ಶೆಟ್ಟಿ ವಂದಿಸಿದರು. ಶ್ರೀ ಯು. ಗೋಪಾಲಕೃಷ್ಣ ಭಟ್‌ ಕಾರ್ಯಕ್ರಮ 
ನಿರ್ವಹಿಸಿದರು. 


OH 


ರಾಜ್ಯ ತರಬೇತಿ ತಂಡಕ್ಕೆ ಹೊಸದಾಗಿ ಸೇರಿದವರ ಸಂಕ್ಷಿಪ್ತ ಪರಿಚಯ 


ಶ್ರೀ ವಸಂತ : 37 ವರ್ಷ ವಯಸ್ಸಿನ ಶ್ರೀ ವಸಂತ, ಎಂ.ಎ.ಬಿ.ಎಡ್‌., ಇವರು 
ಭಾಷಾ ಶಿಕ್ಷಕರಾಗಿ ಕಾರ್ಕಳ ತಾಲ್ಲೂಕು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ 
ಕಲ್ಲಮುಂಡ್ಕೂರ್‌ನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. 1985ರಲ್ಲಿ ತರಬೇತಿ ಪಡೆದು ಸ್ಟೌಟ್‌ 
ಮಾಸ್ಟರಾಗಿ ಸೇವೆ ಪ್ರಾರಂಭಿಸಿದ ಇನರು 1989ರಲ್ಲಿ ವುಡ್‌ಬ್ಯಾಡ್ಜ್‌ ಪಡೆದು 
ಸೆಪ್ಟಂಬರ್‌ 1995 ರಲ್ಲಿ ಪಚಮಢಿಯಲ್ಲಿ ತರಬೇತಿ ಪಡೆದು ಇದೀಗ ಎ.ಎಲ್‌.ಟಿ. 
(ಸ್ಕೌಟ್ಸ್‌) ಆಗಿರುತ್ತಾರೆ. ಸಂಸ್ಥೆಯು ಇವರಿಂದ ಗಣನೀಯವಾದ ಗುಣಾತ್ಮಕ 
ಸೇವೆಯನ್ನು ಆಶಿಸುತ್ತದೆ. | 


ಅಂತರರಾಷ್ಟ್ರೀಯ ಸಮಾವೇಶಗಳು 


ರಾಷ್ಟ್ರೀಯ ಕಛೇರಿ ಸುತ್ತೋಲೆ ಸಂ. 34, 15.3.1996 ರಲ್ಲಿ ಅಧಿಕೃತವಾಗಿ ಪ್ರಕಟವಾಗಿರುತ್ತದೆ 
ಇಚ್ಛೆಯುಳ್ಳವರು ವಿವರಗಳಿಗಾಗಿ ರಾಜ್ಯ ಕಾರ್ಯದರ್ಶಿಯವರನ್ನು ಸಂಪರ್ಕಿಸುವುದು. 


ಕ ರಾಷ್ಟ್ರೀಯ ಸ್ಕೌಟ್‌ ಜಾಂಬೋರಿ, ಯು.ಎಸ್‌.ಎ. 


ಸ್ಥಳ : ಫೋರ್ಟ್‌ ಎ. ಪಿ. ಹಿಲ್ಸ್‌, ಫ್ರೈಡರಿಕ್ಸ್‌ ಬರ್ಗ್‌ ಸಮೀಪ, ವರ್ಜೀನಿಯ 

ಅವಧಿ :  ಜುಲ್ಫೈ 28 ರಿಂದ ಆಗಸ್ಟ್‌ 6, 1997 

ಆಹ್ವಾನ “28 ಸ್ಟೌಟುಗಳು + ಒಬ್ಬ ನಾಯಕ. 

ಅರ್ಹತೆ : ರಾಜ್ಯಪುರಸ್ಕಾರ್‌ ಸ್ಕೌಟ್‌ ; ರಾಷ್ಟ್ರಪತಿ ಸ್ಕೌಟ್‌ಗೆ ಆದ್ಯತೆ ನೀಡಲಾಗುವುದು. ಇಂಗ್ಲಿಷ್‌ 
ಭಾಷೆಯಲ್ಲಿ ವ್ಯವಹರಿಸುವಂತಿರಬೇಕು. ಶಿಬಿರವಾಸದ ಅನುಭವವಿರಬೇಕು. 

ವಯೋಮಿತಿ : 13 ರಿಂದ 17 ವರ್ಷಗಳು. 

ಅಂದಾಜು ವೆಚ್ಚ : ಸಮಾವೇಶ ಶಿಬಿರ ರೂ. 1,000-00 


ಊರಿನಿಂದ ದೆಹಲಿಗೆ ಮತ್ತು ವಾಸಸ್‌ (ರೈಲು ಖರ್ಚು) ರೂ. 1,000.00 
ವೀಸಾಶುಲ ಮತ್ತು ವಿಮಾನ ನಿಲ್ದಾಣ ತೆಗಿಗೆ ರೂ. 1,500-00 
ವಿಮಾನಯಾನ ಹೋಗಿ ಬರಲು ರೂ. 46,185.00 
ಆಡಳಿತ ಶುಲ್ಕ ಯು.ಎಸ್‌. $40/- ರೊ. 1,440-00 
ಎಫ್‌.ಓ.ಎಸ್‌. ಒಳಗೇ ಈ $ 40/- ಕೊಡಬೇಕಾಗುತ್ತದೆ. 

ಉಳಿದದ್ದು ಅವಶ್ಯಕತೆಗೆ ತಕ್ಕಂತೆ ಆದರೆ ಯು.ಎಸ್‌. $ 2,000 

ಮೀರಬಾರದು. (ಅಂದಾಜು) ರೂ. 10,000.00 


ಸೂಚನೆ : ಇಷ್ಟವುಳ್ಳವರು ರೂ. 2,000/- ಮುಂಜಾಗ್ರತಾ ಶುಲ್ಕಜೊಡನೆ (ಡಿ.ಡಿ. ಮೂಲಕ) 31-12-1996 ರ 
ಒಳಗಾಗಿ ಅರ್ಜಿ ಸಲ್ಲಿಸುವುದು. ಆಯ್ಕೆಯಾದಲ್ಲಿ ಈ ಮುಂಗಡ ಶುಲ್ಕವನ್ನು ವಾಪಸ್‌ ಮಾಡುವುದಿಲ್ಲ. 


2. 3ನೇ ಏಷಿಯಾ ಪೆಸಿಫಿಕ್‌ / 10 ನೇ ಆಸ್ಟ್ರೇಲಿಯನ್‌ ವೆಂಚರ್‌ 


ಸ್ಥಳ : ವುಡ್‌ಹೌಸ್‌ ಸ್ಪೌಟ್‌ಕ್ಯಾಂಪ್‌ ಆವರಣ, ಅಡಿಲ್ಫೈಡ್‌ ಬೆಟ್ಟಿಗಳು, ದಕ್ಷಿಣ ಆಸ್ಟ್ರೇಲಿಯಾ, 

ಅವಧಿ : 3 ರಿಂದ 12 ಜನವರಿ 1997. 

ಅರ್ಹತೆ : ಶಿಬಿರಾನುಭವವಿರುವ ಸ್ಕೌಟ್‌ ಗೈಡ್‌ಗಳು. 

ವಯೋಮಿತಿ : 15 ರಿಂದ 18 ವರ್ಷಗಳು. 

ಅಂದಾಜು ಖರ್ಚು : ಸಮಾವೇಶ ಶಿಬಿರ ರೂ. 1,000-00 
ಜಾಂಬೋರಿ ಶುಲ್ಪ-- ವಿಮಾನಯಾನ ದರ ರೂ. 35,220-00 

ದೆಹಲಿಯಿಂದ ಅಡಿಲೈಡ್‌ ಮತ್ತು ವಾಪಸ್‌ 

ನೀಸಾಶುಲ್ಯ ಮತ್ತು ವಿಮಾನ ನಿಲ್ದಾಣ ತೆರಿಗೆ ರೂ. 1,500-00 
ಊರಿನಿಂದ ದೆಹಲಿಗೆ ಮತ್ತು ವಾಪಸ್‌ (ರೈಲು ಖರ್ಚು) ರೂ. 1,000-00 
ಎಫ್‌.ಓ.ಎಸ್‌. ಯು.ಎಸ್‌. $ 2000/. ವರೆಗಿರುತ್ತದೆ. 
ಇದರಲ್ಲಿಯೆ ಜಾಂಬೋರಿ ಶುಲ್ಕವನ್ನು ಕಟ್ಟ ಜೇಕಾಗುತ್ತದೆ. ರೂ. 70,000-00 


ಸೂಚನೆ : ಇಚ್ಛೆಯುಳ್ಳವರು ರೂ. 2000/- ಮುಂಜಾಗ್ರತಾ ಶುಲ್ಪದೊಡನೆ (ಡಿ.ಡಿ. ಮೂಲಕ) 30-9-1996 ರ 
ಒಳಗಾಗಿ ಅರ್ಜಿ ಸಲ್ಲಿಸುವುದು. ಆಯ್ಕೆಯಾದಲ್ಲಿ ಈ ಹಣವನ್ನು ವಾಸಸ್‌ ಮಾಡುವುದಿಲ್ಲ. 


ಸಳ 
® 


ಅರ್ಹತೆ 
ವಯೋಮಿತಿ 


ಅಂದಾಜು ವೆಚ್ಚ 


3. 9ನೇ 


ಮಲೇಷಿಯಾ ರಾಷ್ಟ್ರೀಯ ಜಾಂಬೋರಿ 


ಶ್ರೀ ಕ್ಲುವಾಂಗ್‌ ಶಿಬಿರ ಕೌಲತೆರೆಂಗಾನು (ತೆರೆಂಗಾನು ರಾಜ್ಯದ ರಾಜಧಾನಿ) ವಿನಿಂದ 


90 ಕಿ.ಮೀ. 


ಶಿಬಿರಾನುಭವವಿರಬೇಕು. ರಾಜ್ಯ ಪುರಸ್ಕಾರ್‌ ಆಗಿರಬೇಕು. 
15ವರ್ಷ ವಯಸ್ಸಾಗಿರಜೇಕು. | 


ಸಮಾವೇಶ ಶಿಬಿರ 


ರೂ. 1,000.00 


ಊರಿನಿಂದ ದೆಹಲಿಗೆ ಮತ್ತು ವಾಸಸ್‌ (ರೈಲು ಖರ್ಚು) ರೂ. 1000.00 
ವಿಮಾನಯಾನ ದರ (ಅಂದಾಜು) ರೂ. 18,500.00 
ವೀಸಾಶುಲ್ವ ಮತ್ತು ವಿಮಾನ ನಿಲ್ದಾಣ ತೆರಿಗೆ ರೂ. 1,000-00 
ಎಫ್‌.ಟ.ಎಸ್‌. ಒಳಗೆ ಕೊಡಬೇಕಾದ ಶಿಬಿರ ಶುಲ್ಫ 

ಯು.ಎಸ್‌. 250/- 
ಎಫ್‌.ಓ.ಎಸ್‌. $ 2,000/- ವರೆಗೆ ಲಭ್ಯವಿರುತ್ತದೆ ರೂ. 70,000.00 


ಸೂಚನೆ : ಇಷ್ಟವುಳ್ಳವರು ರೂ. 2,000/- ಮುಂಜಾಗ್ರತಾ ಶುಲ್ಕದೊಡನೆ (ಡಿ.ಡಿ. ಮೂಲಕ) 31.12.1996 ರ 
ಹ. ಅರ್ಜಿ ಸಲ್ಲಿಸುವುದು. ಆಯ್ಕೆಯಾದಲ್ಲಿ ಈ ಹ ವಾಪಸ" ಮಾಡುವುದಿಲ್ಲ. 


ಜಿಲ್ಲಾ “ಉತ್ತಮ ಶಿಕ್ಚಕಿ” ಪ್ರಶಸ್ತಿ ಪಡೆದ ಗೈಡರ್‌ 


ಶ್ರೀಮತಿ ಜೆ. ಎಸ್‌. ವಸುಂಧರೆ : 1976 ರಿಂದ ಗೈಡರ್‌ ಆಗಿರುವ 
ಶ್ರೀಮತಿ ಜೆ. ಎಸ್‌. ವಸುಂಧರ ಇವರು 83 ರಿಂದ ವುಡ್‌ಬಾಡ್ಜ್‌ಧಾರಿ 
ಗಳಾಗಿರುತ್ತಾರೆ. ಜಿಲ್ಲಾ ಮಟ್ಟದಲ್ಲಿಯೂ, ರಾಜ್ಯಮಟ್ಟ ದಲ್ಲಿಯೂ ಅನೇಕ 
ತರಬೇತಿ ಶಿಬಿರಗಳಲ್ಲಿ ಶಿಕ್ಷಕ ವರ್ಗದಲ್ಲಿ ಕೆಲಸ ಮಾಡಿರುತ್ತಾರೆ. 1985 ರಲ್ಲಿ 
ರಾಜ್ಯದ ಗೈಡ್‌ ತಂಡದ ನಾಯಕಿಯಾಗಿ “ರಾಷ್ಟ್ರ ಸತಿ ಗೈಡ್‌” ಪ್ರಶಸ್ತಿ 
ವಿತರಣಾ ಸಮಾರಂಭದಲ್ಲಿ ನನದೆಹಲಿಯ ರಾ ಎಷ್ಟ್ರಸ ಪತಿ ಭವನಕ್ಕೂ ಹೊ 
ಬಂದಿರುತ್ತಾರೆ. ವೃತ್ತಿತಃ ಸಂಗೀತ ಶಿಕ್ಷಕಿಯಾದ ಇವರಿಗೆ ಸೆಪ್ಟಂಬರ್‌ 
1994 ರಲ್ಲಿ “ಉತ್ತಮ ಶಿಕ್ಷಕಿ” ಪ್ರಶಸ್ತಿ ದೊರಕಿರುವುದು ಸಮಂಜಸವಾಗಿದೆ. 


ಭದ್ರಾ ವತಿಯಲ್ಲಿ ಹೆಸ ರುಗಳಿಸಿ ಇದೀಗ ಬೆಂಗಳೂರಿನ ಆಡುಗೋಡಿ ಬಾಲಿಕಾ 


ಹಾ ಜಸಿ ಬಂದಿರುತ್ತಾರೆ. ಸೋದರಿ ವಸುಂಧರ ಅವರನ್ನು ಅಭಿನಂದಿಸುತ್ತೇವೆ ಹಾಗೂ ಅವರಿಂದ 
ಸಂಸ್ಥೆ ಯು ಇನ್ನೂ ಹೆಚ್ಚು ಗುಣಾತ್ಮಕ ಸೇವೆಯನ್ನು ಆಶಿಸುತ್ತ ದೆಂದು ತಿಳಿಸಬಯಸ ಸುತ್ತೆ ನೆ. 


ಬೇಸಿಕ್‌ ತರಬೇತಿ ಶಿಬಿರಗಳು- ದಕ್ಷಿಣ ಕನ್ನಡ ಜಿಲ್ಲೆ 


ಭಾರತ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಜಿಲ್ಲಾ ಸಂಸ್ಥೆ, ದಕ್ಷಿಣ ಕನ್ನಡ : ಸ್ಥ ಳೀಯ ಸಂಸ್ಥೆ ಸಟ ರು ಇವರ 
ಆಶ್ರಯದಲ್ಲಿ ಈಶ್ವರ ಮಗ್ಗ ಶ್ರೀ 'ಪಂಚಲಿಂಗೇಶ್ವ ರಸೆ ಬಾ ಅವರಣದಲ್ಲಿ ದಿನಾಂಕ 11.4. 96 ರಿಂದ 20-4.96ರ 
ವಗ್ಗ ಬೇಸಿಕ್‌ ಕೆಟ್‌ ಮಾಸ ರ್‌, ಸೌ ಟ್‌ ಮಾಸ್ಟ 'ಗ್ಳೆ ಡ್‌ ಕ್ಯಾಸ್ಟ ನ್‌ ಹಾಗೂ ಫ್ಲಾಕ್‌ ಲೀಡರ್ಸ್‌ ತರಬೇತಿ 
ಶಿಬಿರಗಳು ನಡೆದವು. 


ಶ್ರೀ ಆನಂದ ಅಡಿಗ ಎ.ಎಲ್‌.ಓ, (ಸೌಟ್‌) 

ಶ್ರೀಮತಿ ಡಿ. ಸಾರಮ್ಮ ಎಲ್‌.ಟಿ. (ಕಬ್‌ 

ಶ್ರೀಮತಿ ಕೆ. ಕೆ. ಲೀಲಾ ಎ.ಎಲ್‌.ಓ. (ಗೈಡ್‌) 
ಸಿಸ್ಟರ್‌ ಮೋಂಥಿ ರೋಡ್ರಿಗ್ಸ್‌ ಎ.ಎಲ್‌.ಓ, (ಬುಲ್‌ಬುಲ್‌) 


ಇವರುಗಳು ಶಿಬಿರದ ನಾಯಕರುಗಳಾಗಿದ್ದ ರು. 


ಪುತ್ಮೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಕೃಷ್ಣ ಮೂರ್ತಿಯವರು ಶಿಬಿರಗಳನ್ನು ಉದ್ಭಾ ಬಸಿದರು. 
ದಿನಾಂಕ 19.4.96 ರಾಡು ನಡೆದ ಸಮಾರೋಪ ಸಮಸಿ ಅಧ್ಯಕ್ಷತೆಯನ್ನು ಸ್ಥಳೀಯ ಸಂಸ್ಥೆ ಅಧ್ಯಕ್ಷರಾದ 
ಶ್ರೀ ಗಣಪತಿ ನಾಯಕ್‌ರವರು ವಹಿಸಿದ್ದರು. ಶ್ರೀ ನಾರಾಯಣ ಶೆಟ್ಟಿ, ರಾಜ್ಯ ತರಬೇತಿ ಆಯುಕ್ತರು (ಸ್ಕೌಟ್ಸ್‌) 
ಶ್ರೀ ಎಂ. ಎ. ಚೆಲ್ಲಯ್ಯ, ಹೆಡ್‌ಕ್ವಾ ರ್ಟರ್ಸ್‌ ಕನೀಷನರ್‌ ಫಾರ್‌ ಪಬ್ಲಿಕ್‌ ರಿಲೇಷನ್ಸ್‌ ಹಾಗೂ ಸ್ಥಳೀಯ ಸ ಸಂಸ್ಥೆ 
Es ಮತ್ತು ತ ಮುಖ್ಯೋಪಾಧ್ಯಾಯರೂ ಆದ ಶ್ರೀ ಸಂಜೀವ ಶೆಟ್ಟಿ ಇವರುಗಳು ಮುಖ್ಯ 
ಅತಿಥಿಗಳಾಗಿದ್ದರು. 


ಗೈಡ್‌ ಕಮೀಷನರ್‌ ಶ್ರೀಮತಿ ಐರಿನ್‌ ಡಿ? ಕುನ್ಹರವರು ಸ್ವಾಗತಿಸಿದರು. ಶಿಬಿರದ ನಾಯಕರುಗಳಿಂದ ವರದಿ 
ಶಿಬಿರಾರ್ಥಿಗಳಿಂದ ಅನಿಸಿಕೆ, ನಂತರ 8 ಜನ ಹಿಮಾಲಯ 'ಪ್ರಡ್‌ಬ್ಯಾಡ್ಜ್‌ ಹೋಲ್ಲ ರ್‌ಗಳಿಗೆ ಶ್ರೀ ನಾರಾಯಣ ಶೆಟ್ಟ 
ಅವರು ಪಾರ್ಜ್‌ಮೆಂಟ್ಸ್‌ ಮತ್ತು ಬೀಡ್ಸ್‌ ಪ್ರದಾನ ಮಾಡಿದರು ಮತ್ತು ರಾಜ್ಯ ಸಂಸ್ಥೆ ಪರವಾಗಿ ಕ್‌ ತಿಳಿಸಿದರು. 
ಶ್ರೀ ಸದಾಶಿವ ಭಟ್‌, ಎ.ಎಲ್‌.ಟ. (ಸ್ಥಾ ಟ್ಸ್‌) ಇವರು ಪರಿಚಯಿಸಿದರು. "ಜಿಲ್ಲಾ ತರಬೇತಿ ಆಯುಕ್ತ ರಾದ 
ಶ್ರೀ ವಾಲ್ಟರ್‌ ಜೆ. ಪಿಂಟೋರವರ, ಸಹಾಯಕರುಗಳು ಉಪಸ್ಥಿ ತರಿದ್ದರು. ಕೊನೆಯಲ್ಲಿ ಜಿಲ್ಲಾ ಸಂಘಟನಾ 
ಆಯುಕ್ತ SR ಶ್ರೀ ಎಂ. ಜೆ. ಕಜೆಯವರು ಎಲ್ಲರನ್ನೂ ವಂದಿಸಿದರು. 4 
LL 


ರಾಷ್ಟ್ರೀಯ ಕಛೇರಿಯ ಮುಕ್ತದಳಗಳ ಕೇಂದ್ರ ಸ್ಥಾನ ಆಯುಕ್ತರ ಭೇಟ 


ತಮಿಳುನಾಡು ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ನ ರಾಜ್ಯ ಮುಖ್ಯ ಆಯುಕ್ತರೂ, ರಾಷ್ಟ್ರೀಯ 
ಕಛೇರಿಯ ಮುಕ್ತದಳಗಳ ಕೇಂದ್ರ ಸ್ಥಾ ಸ ಕೆಯ್ತ ರೂ ಆದ ಡಾ| ಸಿ. ಹೆಿಕೇಲುರವರು, 15.4.96 ರಂದು 
ಕರ್ನಾಟಕದ ರಾಜ್ಯ ಕಛೇರಿಗೆ ಭೇಟ ನೀಡಿದರು. ರಾಜ್ಯ ಸಂಸ್ಥೆಯ ಪದಾಧಿಕಾರಿಗಳೂ, ಸದಸ್ಯರುಗಳೂ 
ಹಾಜರಿದ್ದ ರು. ರಾಜ್ಯ ಕಾರ್ಯದರ್ಶಿಗಳಾದ ಪ್ರೊ | ಸೂರ್ಯನಾರಾಯಣಪ್ಪ ನವರು ಸ್ವಾ ಗತಿಸಿದರು. ರಾಜ್ಯ 
ಮುಖ್ಯ ಆಯುಕ್ತ ರಾದ ಶ್ರಿ ( ಕೊಂಡಜ್ಜಿ ಬ. ಸಣ್ಮುಖಸ್ಪನವರು ಮುಖ್ಯ ಅತಿಥಿಗಳನ್ನು ಸಭೆಗೆ ಪರಿಚಯ 
ಮಾಡಿದ್ದೇ ಅಲ್ಲದೆ, ಮುಖ್ಯ ಅತಿಥಿಗಳಿಗೆ ರಾಜ್ಯದ ಚಟುವಟಿಕೆಗಳ ಬಗ್ಗೆ ಅವಲೋಕನ ನಸ ರಾಜ್ಯ 
ಗೈಡ್‌ ಆಯುಕ್ತೆ ಶ್ರೀಮತಿ ಲಲಿತಾ ಕೃಷ್ಣ ಸ್ವಾಮಿಯವರೂ ಸಹ. ಸಭೆಯನ್ನು ದ್ದೆ "ಶಿಸಿ ಮಾತನಾಡಿದರು. 
ಡಾ|| ಪಳೆನಿವೇರುರವರು ರಾಜ್ಯದ ಸ್ಟ್‌ ಟ್‌ ಸೈಡ್‌ ಕಾರ್ಯಕ್ರ ಮಗಳ ಬಗೆ ಸೆ ತಮ್ಮ ಮೆಚು ಸಿಗೆಯನ್ನು ವ್ಯಕ್ತ ಪಡಿಸಿ, 
ನಮ್ಮೆ: ರಡೂ ರಾಜ್ಯಗಳು ಪರಸ್ಪರ ಶೊಡಾಜಕೆಯಲ್ಲಿ ಮಂಡುವರಿಯುವ' ಬಗ್ಗೆ ಆಕೆಯನ್ನೂ ವ್ಯ ಕೃಸಡಿಸಿದರು. 
ರಾಜ್ಯ ಸಂಘಟನಾ ಆಯುಕ್ತ `್ರೀ ಕೆ. ತಿಮ ಸ್ಪನವರು ಜ್‌ ಮಾಡಿದರು. 


ಅಲ್ಲಲ್ಲಿ ಏನೇನು ? 


ಉತ್ತರ ಕನ್ನಡ ಜಿಲ್ಲೆ 


21-3-96, 45 ಶಿಕ್ಷಕ ಶಿಕ್ಷಕಿಯರು ಸೇರಿದ್ದ, ಕಾರವಾರ ತಾಲ್ಲೂಕು ಮಟ್ಟದ ಸಭೆಯಲ್ಲಿ “ಸಾಮಾನ್ಯ 
ಮಾಹಿತಿ” ಶಿಬಿರವನ್ನು ನಡೆಸಲಾಯಿತು. ಜಿಲ್ಲಾ ಸಂಘಟನಾ ಆಯುಕ್ತರಾದ ಶ್ರೀ ವಿ.ವಿ. ನಾಯ್ದು ಶಿಬಿರವನ್ನು 
ನಡೆಸಿದರು. ಎಸ್‌. ಜಿ. ವಿ. ಆದ ಶ್ರೀ ಕೆ. ರಮೇಶಾಚಾರ್‌ ಸಹಾಯಕರಾಗಿದ್ದ ರು. ಜಿಲ್ಲಾ ಸ್ಕೌಟ್‌ ಆಯುಕ್ತ 


ಶ್ರೀ ಡಿ. ಜಿ. ಜೋಷಿ ಹಾಗೂ ಜಿಲ್ಲಾ ಖಜಾಂಚಿಗಳಾದ ಶ್ರೀ ವಿ. ಟ. ನಾಯ್ಕರು ಶಿಬಿರವನ್ನುದ್ದೇಶಿಸಿ ಮಾತನಾಡಿದರು. 


ಗೈಡ್‌ ಮೇಳ ಹಾಗೂ ಬಿ. ನಿ. ರವರುಗಳ ಜನ್ಮದಿನಾಚರಣೆ ಹಾಗೂ ಚಿಂತನಾ ದಿನವನ್ನು ಆಚರಿಸಲಾಯಿತು. ನಗರದ 
ಪ್ರಮುಖ ರಾಜಮಾರ್ಗಗಳಲ್ಲಿ ಸಥಚಲನೆಯ ನಂತರ ಮಾನ್ಯ ತಹೆಶೀಲ್‌ದಾರರು 22-2-96 ರಂದು ಮೇಳವನ್ನು 
ಉದ್ದಾಟಸಿದರು. 23-2-96ರ ಸಂಜೆ ಮುಕ್ತಾಯ ಸಮಾರಂಭಕ್ಕೆ ಬಿ.ಇ.ಓ. ಶ್ರೀ ಉದಯನಾಯ್ಕೆರು ಮುಖ್ಯ 
ಅತಿಥಿಗಳಾಗಿದ್ದರು. ಅಧಿಕ ಸಂಖ್ಯೆಯಲ್ಲಿ ಮಕ್ಕಳು ಭಾಗವಹಿಸಿದ್ದರು. 


ಹಳಿಯಾಳ ಸ ಳೀಯ ಸಂಸ್ಥೆಯ ವತಿಯಿಂದ 22/23.2.96 ದಿನಗಳಂದು ತಾಲ್ಲೂಕು ಮಟ್ಟದ ಸ್ಕೌಟ್‌ 


ಚಿಕ್ಕನುಗಳೂರು ಜಿಲ್ಲೆ 


22.2.96 ರಂದು ಚಿಕ್ಕಮಗಳೂರು ಜಿಲ್ಲಾ ಸ್ಕೌಟ್‌ ಭವನದ ಆವರಣದಲ್ಲಿ “ಸಂಸ್ಥಾ ನಕರ ದಿನ” ಮತ್ತು 
“ಚಿಂತನಾದಿನ"ವನ್ನು ಆಚರಿಸಲಾಯಿತು. 400 ಮಂದಿ ಸ್ಕೌಟ್‌ ಮತ್ತು ಗೈಡುಗಳು ಭಾಗವಹಿಸಿದ್ದ ರು. ವಿವಿಧ 
ಸ್ಕಾಟ್‌ ಕೌಶಲ್ಯಗಳಲ್ಲಿ ಸ್ಪರ್ಧೆಗಳನ್ನು ನಡೆಸಲಾಯಿತು. ಶ್ರೀ ಎಂ. ಯನ್‌. ಷಡಕ್ಷರಿ, ಡಿ ಟಿ.ಸಿ, (ಯಸ್‌) ರವರು 
ಮೇಳದ ಸಂಚಾಲಕರಾಗಿದ್ದ ರು. ಜನಮಿತ್ರ ಸತ್ರಿಕೆಯ ಸಂಪಾದಕ ಶ್ರೀ ಗಿರಿಜಾಶಂಕರ್‌ರವರು ಸಮಾರಂಭದ 
ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಗೈಡ್‌ ಆಯುಕ್ಕೆ ಶ್ರೀಮತಿ ಸಿ. ಯಂ. ಹಿಂಬೋರನರು ಸಮಾರಂಭದಲ್ಲಿ 
ಭಾಗವಹಿಸಿದ್ದ ರು. 


ಕೊಪ್ಪ ತಾಲ್ಲೂಕು ಸ್ನ ಸ್ಥಳೀಯ ಮಟ್ಟಿದ ಸ್ಫೌಟ್‌ ಗೈಡ್‌ ಮತ್ತು ಕಬ್‌ ಬುಲ್‌ಬುಲ್‌ಗಳ ಮೇಳವು 22-2-96 


ರಂದು ಕೊಸ ದಲ್ಲಿ ಜರುಗಿತು ಬೆಳಗ್ಗೆ ೪ ಗಂಟಿಗೆ ಸರ್ವಧರ್ಮ ಪ್ರಾರ್ಥನೆ ಮತ್ತು ಧ್ವಜ ವಂದನೆಯೊಂದಿಗೆ 
ಕಾರ್ಯಕ್ರಮವು ಪ್ರಾರಂಭವಾಯಿತು. 


ಜಿಲ್ಲಾ ಸಂಚಾಯತ್‌ ಸದಸ್ಯೆ ಶ್ರೀಮತಿ ವಿಜಯಲಕ್ಷ್ಮಿ ದಾಸಪ್ಪಗೌಡರ ಅಧ್ಯಕ್ಷತೆಯಲ್ಲಿ ಡಿ.ವೈ.ಎಸ್‌.ಪಿ. 
ಶ್ಶೀ ಕೃಷ ಪೃನವರು ಉದ್ದಾಟಸಿದರು. ಶ್ಶೀ ಕೆ.ಜಿ. ಎನ್‌. ಶಾಸ್ತ್ರಿ ಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸಿದು 
ಲಿಣಬಿ ಜೆ ) ಕ್ಯ _ ಎ 
ಸಂಸ್ಥಾಪಕರುಗಳಾದ ಲಾರ್ಡ್‌ ಮತ್ತು ಲೇಡಿ ಬೇಡನ್‌ ಪೊವೆಲ್‌ ಕವಕುಗಳ ಬಗ್ಗೆ ಸುಭನ್ಯಾಸಾ ಹಾಡಿದರು. ವಿವಿಧ 
ಚಟುವಟಿಕೆಗಳು ಜಿಲ್ಲಾ ತರಬೇತಿ ಆಯುಕ್ತೆ ಸಿಸ್ಸರ್‌ ಸಿಂಥಿಯಾ ಮೇರಿ ಸುವಾರಿನ್‌ ಅವರ ನಾಯಕತ್ವದಲ್ಲಿ 
ಜರುಗಿದವು. ಸಂಜೆ ನಡೆದ ಪಥಚಲನೆ. ಆಕರ್ಷಣೀ (ಯವಾಗಿದ್ದಿ ತು. ಸಮಾರೋಪ ಸವನ ತಾಲ್ಲೂಕು 


ಪಂಚಾಯತ್‌ ಅಧ್ಯಕ್ಷ ಶ್ರೀ ಕೃಷ್ಣಪ್ಪ ವರ ಅಧ್ವರ್ಯದಲ್ಲಿ ನಡೆಯಿತು. ತಾಲೂಕು ಪಂಚಾ ೯ ಸದಸ್ಯೆ 
ಶ್ರೀಮತಿ ಜಾನಕಿ ನಾಗರಾಜಗರವರು ಸಮಾರೋಸ ಭಾಷಣ ಮಾಡಿದರು. ರಾಜ್ಯ he Ak ಪ್ರಶಸ್ತಿ Bean 


ಐದು ಗೈಡುಗಳನ್ನು ಸನ್ಮಾನಿಸಲಾಯಿತು. ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮಕ್ಕೆ ನ್ಯಾಯವಾದಿ ಮೀಗ ಚಂದ್ರಶೇಖರ್‌ 
ಮುಖ್ಯ ಅತಿಥಿಗಳಾಗಿದ್ದರು. 


ಶೃಂಗೇರಿ ತಾಲ್ಲೂಕು ಸ್ವಳೀಯ ಸಂಸ್ಥೆಯ ವತಿಯಿಂದ ಶೃಂಗೇರಿಯಲ್ಲಿ 5.3.96 ರಂದು ದಿ| ಹಲಗಪ್ಪನವನ ವರ 
ಸ್ಮರಣಾರ್ಥ ಸಂತಾನ ಸೂಚಕ ಸಭೆಯು ಜರುಗಿತು. 


12-3-96 ಮತ್ತು 13-3-96 ದಿನಗಳಂದು ಶೃ ಗೇರಿ ಸ್ಥಳೀಯ ತಾಲ್ಲೂಕು ಮಟ್ಟಿದ ಮೆ ಳವೂ ಸೌ ಸ್ಟೌ ಟರ್ಸ್‌ 
ಗೈಡಸ ರ್ಸ್‌ ಸಮ್ಮೇಳನವೂ ಜರುಗಿದುವು... ಅಧಿಕ ಸಂಖ್ಯೆ ಯಲ್ಲಿ "ಸ್ಪಾಟ್‌ pi ಧಗ ಸರ್ಕಾರಿ 
ಪ್ರೌಢಶಾಲಾ ಮುಖ್ಯೊಪಾಧಾ ್ಯಾಯರಾದ ಶ್ರೀ oli. ಓಂ ಉದ್ಯಾಟಸಿದ ಸ್ಥ ಳೀಯ ಸಂಘದ ಗೌರವ 
ಕ ಇತತ ಶ್ರೀ ಲಕ್ಷ ಣದಾರ್ಸರವರು ಮೇಳದ ಯಶಸ್ಸಿಗೆ ಕಾ ಕ ೨ ಮುಖ್ಯರು. 


ಶೃಂಗೇರಿ ಸ್ಪಳಿೀಿಯ ಸಂಸ್ಥೆಯ ವತಿಯಿಂದ 31-1-96 ರಿಂದ 9.2.96ರವರೆಗೆ ಸ್ಕಾಟ್‌. ಮಾಸ್ಟ ರುಗಳ 
ಮೂಲ ತರಬೇತಿ ಶಿಬಿರವು : ನಡೆಯಿತು. 
ತುಮಕೂರು ಜಿಲ್ಲೆ 

29-2-96 ರಂದು 200 ಮಂದಿ ಸ್ಪೌಟ್ಸ್‌, ಗೈಡ್ಸ್‌ ಮತ್ತು ಸ್ಕೌಟರ್ಸ್‌, ಗೈಡರ್ಸ್‌ ಭಾಗವಹಿಸಿದ್ದ 
ತಾಲ್ಲೂಕು ಮಟ್ಟದ ಮೇಳವು ಸ್ಪಳೀಯ ರ್ಕಿ ಗ್ರ ಕುಮಾರಾರಾಧ್ಯರವರ ನೇತೃತ್ವದಲ್ಲಿ ನಡೆಯಿತು. 

ತುರುವೇಕೆರೆ ತಾಲ್ಲೂಕು ಸಹಾಯಕ ಜಿಲ್ಲಾ ಸ್ಪೌಟ್‌ ಆಯುಕ್ತ ಹಾಗೂ ಸ ಳೀಯ ಶಿಕ್ಷಣಾಧಿಕಾರಿಗಳಾದ 
ಶ್ರೀ ಸೋಮಶೇಖರಯ್ಯನನರ ಅಧ್ಯಕ್ಷತೆಯಲ್ಲಿ, ಸೌಟ್‌ ಮಾಸ್ಟರ್‌ ಶ್ರೀ ಎನ್‌. ಲಕ್ಷ್ಮ ಯ್ಯನವರು ಮೇಳವನ್ನು 
ಉದ್ಭಾ ಸಿದರು. ಪ್ರಾಚಾರ್ಯರಾದ ಶ್ರೀಮತಿ ಮಾಲತಿ, ಸಹಾಯಕ ಜಿಲ್ಲಾ ಆಯುಕ್ತೆ. » ಮಧುಗಿರಿ ತಾಲ್ಲೂಕು 


9 


ಸಹಾಯಕ ಆಯುಕ್ತ (ಸ್ಟೌ ಬಟ್ಸ್‌) ತ್ರಿ ಪಿ. ಹುಚ್ಚ ಯ್ಯನನರು ಸಂಸ್ಥೆಯ ಶಿಸ್ತು ಮತ್ತು ನಿಯಮಗಳ ಬಗ್ಗೆ 
ಮಾತನಾಡಿದರು. ಸ್ಥಳೀಯ ಹ > EN ವಜ ಸಂಸ್ಥಾ ಸಕರಾದ ಲಾರ್ಡ್‌ ಬೇಡನ್‌ 
ಪೊನೆಲ್‌ರವರ ಆದರ್ಶಗಳು ಹಾಗೂ ಶ್ಲಾಘನೀಯ ಕಾರ್ಯದ ಬಗ್ಗೆ ಮಾತನಾಡಿದರು. ಸ್ಕಾಟ್‌ ಸಂಸ್ಥೆಯನ್ನು 
ಸ್ಫಾಪಿಸಿ ಮಾನವ ಜನಾಂಗಕ್ಕೆ ಮಾಡಿರುವ ಮಹದುಸಕಾರವನ್ನು ಸ ಸಿದರು. 


ನಗರದ ಪ್ರಮುಖ ಬೀದಿಗಳಲ್ಲಿ ಪಥಚಲನೆಯ ಬಳಿಕ ವಿವಿಧ ಕೌಶಲ್ಯ ಸ್ಪರ್ಧೆಗಳು ನಡೆದುವು. 


ತುರುಪೇಕೆಕೆ ತಾಲ್ಲೂಕು ತಹಶೀಲ್ದಾರ್‌ ಶ್ರೀ ದಾಸಸ್ಪನವರು ಸಮಾರೋಸ ಸಮಾರಂಭದ ಅಧ್ಯಕ್ಷತೆ 
ವಹಿಸಿದ್ದರು. ಜಿಲ್ಲಾ ಗೈಡ್‌ ಆಯುಕ್ತೆ ಶ್ರಿ "ಮತಿ ಜೀವರತ್ನ ಎಂ. ಬಿಸಿನೀರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. 
ಜಿಲ್ಲಾ ಸಂಘಟನಾ Suns ಶ್ರೀ ಗುರುಸ್ರ ಶಾಶ್‌ ಮತ್ತು ಶ್ರೀಮತಿ ಸಿದ್ದಗಂಗಮ್ಮ ಉಸಸ್ಥಿ ತರಿದ್ದರು. 
ಶ್ರೀಮತಿ ಆರಾಧ್ಯರವರ ನೇತೃತ್ವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದುವು. 


ದಕ್ಷಿಣ ಕನ್ನಡ ಜಿಲ್ಲೆ 
3.3.96ರಂದು ಕುಂದಾಪುರ ತಾಲ್ಲೂಕು ಸೌಟ್‌ ಗೈಡ್‌ ಮೇಳವು ಜರುಗಿತು. 525 ಮಂದಿ ಭಾಗವಹಿಸಿದ್ದರು. 


ಕರಕುಶಲ ವಸ್ತು ತಯಾರಿ, ಶಿಬಿರೋಪಕರಣ ತಯಾರಿ, ಗಾಳೀಸಟಿ ತಯಾರಿ ಹಾಗೂ ಹಾರಿಸುವಿಕೆ, 
ಮುಖವಾಡ ತಯಾರಿ, ಶುಭಾಶಯ ಪತ್ರ ತಯಾರಿ, ಗೊಂಬೆ ತಯಾರಿ, ಧ್ವಜ ಸ್ಥಂಭ ನಿರ್ಮಾಣ, ಜಾನಪದ ನೃತ್ಯ, 
ಗುಂಪಿನ ಆಟಗಳು, ಪ್ರಥಮ ಚಿಕಿತ್ಸೆ ಸ್ಪರ್ಧೆ, ಚಿತ್ರಕಲೆ ಮುಂತಾದ ಕಾರ್ಯಕ್ರಮಗಳು ಮೇಳದಲ್ಲಿ ಇದ್ದುವು. 


ಬೈಂದೂರು ಕ್ಷೇತ್ರಶಾಸಕ ಶ್ರೀ ಐ. ಎಂ. ಜಯರಾಮಶಿಟ್ಟರ ಅಧ್ಯಕ್ಷತೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ 
ಶ್ರೀ ರಾಮಾಜಾರ್‌ರವರು 'ಮೀಳವನ್ನು. ಉದ್ಭಾಟಸಿದರು. ಶ್ರೀ ಎನ್‌. ಅಶೋಕಕುಮಾರ ಶೆಟ್ಟಿರವರು ಮುಖ್ಯ 
ಅತಿಥಿಗಳಾಗಿದ್ದರು. 

ತಾಲ್ಲೂಕು ಪಂಚಾಯಿತಿ ಸಮಿತಿ ಉಪಾಧ್ಯಕ್ಷ ಶ್ರೀ ಕೆ. ಬಾಲಚಂದ್ರ ಶೆಟ್ಟಿರವರ ಅಧ್ಯಕ್ಷತೆಯಲ್ಲಿ ಸಮಾರೋಪ 
ಸಮಾರಂಭವು ನಡೆಯಿತು. ಶ್ರೀ ಸೋಮಶೇಖರ ಶೆಟ್ಟ ರವರು ಸಮಾರೋಸ ಭಾಷಣ ಮಾಡಿದರು. ಶ್ರೀಯುತರುಗಳಾದ 
ಹಸನ್‌ಸಾಬ್‌ ಮತ್ತು ವೆಂಕಟರಮಣ ಹೆಬ್ಬಾರ್‌ ಅತಿಥಿಗಳಾಗಿದ್ದ ರು. ಶ್ರೀ ಸರೋವರ ಕ್ಯಾಸ್ಟ್ರಾರವರು ರಾಜ್ಯಪುರಸ್ಥಾರ 


ಸ್ರಶಸ್ತಿಗ ಳನ್ನು ಸೌ ಟು 1 ವಿತರಿಸಿದರು. ಶ್ರೀ ಅಲ್ಫಾ ನ್‌ ೋಟೋರವರು ಬೈಂದೂರಿನ "ಬಿಂದು' ಮುಕ್ತ 


[4 


Rs 


ದಳವನ್ನು ರಾಷ್ಟನುಟ್ಟ ದ ಪ್ರಧಾನ ಮಂತ್ರಿಗಳ ಪಾ ರಿತೋಷಕನನ್ನು ಪಡೆದು ದಶ್ಟಾಗಿ ಅಭಿನಂದಿಸಿ ನೆನಪಿನ ಭಿ 
ನೀಡಿದರು. ಸಹಾಯಕ ಶಿಕ್ಷಣಾಧಿಕಾರಿ ಶ್ರಿ ೇ ಮಹಾಬಲೇಶ್ವರ ಶೆಟ್ಟರು ರಾಷ್ಟ್ರಪತಿ ಸೌಟ್‌ ಗೈಡ್‌ ಪ್ರಶಸ್ತಿ ಪತ್ರಗಳನ್ನು 
ವಿತರಿಸಿದರು. 


ಫೌ 


ಸಹಾಯಕ ಜಿಲ್ಲಾ ಆಯುಕ್ತ ಶ್ರೀ ಸದಾಶಿವಭಟ್‌, ಶ್ರೀ ಕೆ. ಎಸ್‌. ಮಂಜುನಾಥ್‌ ಮತ್ತು ಶ್ರೀ ಸಂಪತ್‌ 
ಕುಮಾರ್‌ ಶೆಟ್ಟ ಮೇಳದ ಯಶಸ್ಸಿ ಗೆ ಕಾರಣರಾದರು. | 


ಪಾಣೆ ಮಂಗಳೂರು ಸಳೀಯ ಸ ಸಂಸ್ಥೆ ಯ ವತಿಯಿಂದ 3-3-96 ರಂದು ಸ್ಪ ಸ್ಪಳೀಯ ಸೌ ಶಟ್‌ ಗೈಡ್‌ ವೆ ಮೇಳವು 
ನಡೆಯಿತು. ಅಧಿಕ ಸ ಗ) 'ಂಖ್ಯೆ ಯಲ್ಲ i ಲ್ಲ ಸ್ಕೌಟ್‌ ಗೈಡ್‌ಗಳು ಭಾಗವಹಿಸಿದ್ದ ರು. 


ದಕ್ಷಿಣ ಕನ್ನಡ ಜಿಲ್ಲೆಯವರು ತ್ರೈಮಾಸಿಕ ಸೌಟ್‌ ಗೈಡ್‌ ಗೆಜೆಟ್ಟನ್ನು ಹೊರಡಿಸುತ್ತಿದ್ದು 
ಇದೀಗ 7ನೇ ಸಂಪುಟಕ್ಕೆ ಕಾಲಿಡಲಿದ್ದಾರೆ. ಇದು ಶ್ಲಾಘನೀಯವಾದುದು, ಅನುಕರಣೀಯವಾದುದು. 


10 


ಬೆಂಗಳೂರು ಉತ್ತರ ಜಿಲ್ಲೆ 


ದೂರವಾಣಿ ನಗರ ಸ್ಸ ಳೀಯ ಸಂಸ್ಥೆ ಯವರು ಡಿಸೆಂಬರ್‌ 16 ಮತ್ತು 17, 1995 ರಲ್ಲಿ ಸದಕ ಕಮ್ಮ! ಟಿ ಶಿಬಿರ 
ವನ್ನು ನಡೆಸಿದರು. ಪ್ರಡೀಶದ' 5 ಶಾಲೆಗಳಿಂದ ಸ್ಕೌಟ್‌ ಗೈಡುಗಳು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದರೆಂದು 
ಕಾರ್ಯದರ್ಶಿಗಳಾದ ಶೀ ಸತೀಶ್‌ರವರು ವರದಿ ಮಾಡಿರುತ್ತಾರೆ. 17-12-95 ರಂದು ಸಹಾಯಕ ಸಂಘಟನಾ 


ಆಯುಕ್ತ ಶ್ರಿ ಶ್ರೀ ಶಿನಕುಮೂಾಂ್‌ ಅವರು ಪ್ರಮಾಣ ಸತ್ರಗಳನ್ನು "ವಿತರಿಸಿದರು. ಅದೇ ಸಂಜೆ ಆಕರ್ಷಕ ಸಾಂಸ್ಕೃತಿಕ 
ಕಾರ್ಯಕ್ರಮವಿದ್ದಿತು. ಕ 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 


ದೇವನಹಳ್ಳಿ ತಾಲ್ಲೂಕು ಸ್ಥಳೀಯ ಸಂಸ್ಥೆಯ ವತಿಯಿಂದ ತಾಲ್ಲೂಕು ಮಟ್ಟದ ಸ್ಕೌಟ್‌ ಗೈಡ್‌ ಮೇಳವು 
29.3.96 ರಂದು ನಡೆದುದಾಗಿ ತಿಳಿದುಬಂದಿದೆ. 


ಮೈಸೂರು ಗ್ರಾಮಾಂತರ ಜಿಲ್ಲೆ 


ಜಿಲ್ಲೆಯ ವಿವಿಧ ಭಾಗಗಳಲ್ಲಿ 22.2.96 ರಂದು ಬೇಡನ್‌ ಪೋವೆಲ್‌ರವರ ಸ ರಣ ದಿನಾಚರಣೆ ಹಾಗೂ ಮೇಳ 
ಗಳನ್ನು ಸಂಘಟಿಸಿದ ವರದಿಗಳು ಬಂದಿವೆ. 


ಕೊಳ್ಳೇಗಾಲದ ಸಮಾರಂಭದಲ್ಲಿ 400 ಮಕ್ಕಳು ಭಾಗವಹಿಸಿದ್ದರು. ಪಥಚಲನೆ ಮತ್ತು ವಸ್ತು ಪ್ರದರ್ಶನ 
ಗಳು ಸಮಾರಂಭದ ಮುಖ್ಯ ಆಕರ್ಷಣೆಗಳಾಗಿದ್ದ ವು. ಶ್ರೀಯುತರುಗಳಾದ ಕೆ. ಜಿ. ಮಹಾದೇವಯ್ಯ, ವೆಂಕಟಾಚಲ 
ಮತ್ತು ಶ್ರೀ ವಿ. ಯಂ. ರಾಮಚಂದ್ರ ಮುಖ್ಯ ಅತಿಥಿಗಳಾಗಿದ್ದರು. ಶ್ರೀಮತಿ ಶೀಲಾ ನಾಗರಾಜ” ಉದ್ರಾಟಿಸಿದರು. 


ಚಾಮರಾಜ ನಗರದಲ್ಲಿ ನಡೆದ ಸಮಾರಂಭದಲ್ಲಿ ಶ್ರೀ ನಂಜುಂಡಸ್ವಾಮಿ, ಶ್ರೀ ಎಂ. ರಾಮಚಂದ್ರ, 
ಶ್ರೀಮತಿ ಲಕ್ಷ್ಮಿ ಅಶ್ವಥ ನಾರಾಯಣ್‌ ಮತ್ತು ಶ್ರೀ ಮಂಡು ಮಾದಸ್ಪ ಅತಿಥಿಗಳಾಗಿದ್ದರು. ಜಿ. ಶ್‌ 


ಅಶ್ವತ್ಥನಾರಾಯಣ್‌ ಅಧ್ಯಕ್ಷತೆ ವಹಿಸಿದ್ದರು. 250 ಮಂದಿ ಭಾಗವಹಿಸಿದ್ದರು. 


ನಂಜನಗೂಡಿನಲ್ಲಿ ನಡೆದ ಸಮಾರಂಭಕ್ಕೆ ಶ್ರೀ ಬಿ. ವಿ. ಬಾಲಸುಬ್ರಹ ಬಣ್ಯಾಂ ಅಧ್ಯಕ್ಷತೆ ವಹಿಸಿದ್ದರು. ಉಪ 
ವಿಭಾಗಾಧಿಕಾರಿಗಳಾದ ಶ್ರೀ ಭಕ್ತರಾಮೇಗೌಡರು, ಶ್ರೀ ಬಿ. ಎಲ್‌. 'ರಾಮಸ್ವಾಮಿ, ಶ್ರೀ ಓಟ. ಎಸ್‌. ಸಿ 
ಮತ್ತು ಶ್ರೀಮತಿ ಕೆ. ಸ ಪ್ರೇಮಲತ ಅತಿಥಿಗಳಾಗಿದ್ದರು. ಅಧಿಕ ಸಂಖ್ಯೆಯಲ್ಲಿ ಮಕ್ಕಳು ಭಾಗವಹಿಸಿ 
ಶ್ರೀ ಎಸ್‌. ಮಲ್ಲೇಗೌಡರನ್ನು ಸನ್ಮಾನಿಸಲಾಯಿತು. 

ದಿನಾಂಕ 30-3-96 ರಂದು ಚಾಮರಾಜನಗರದ ಗುರುಭನನದಲ್ಲ ಸ ಳಿಯ ಸಂಸ್ಥೆ ಯ ಆಶ್ರ ಯದಲ್ಲಿ ಜಿಲ್ಲಾ 
ಕಾರ್ಯದರ್ಶಿಗಳಾದ ಶ್ರೀ ಎಸ್‌. ಮಲ್ಲೇಗೌಡರಿಗೆ ಮೆಡಲ್‌ ಆಪ್‌ ಮೆರಿಟ್‌ ಪ್ರಶಸ್ತಿ ಪ್ರಧಾನವೂ, ಸ್ವೌಟ್‌, ಸೈಡ್‌, 
ಕಬ್‌ ಮತ್ತು KG ಮಕ್ಕ ಳಿಗೆ ಪ "ಪ್ರಶಸ್ತಿ ನ ಪತ್ರ ವಿತರಣಾ 4 ಟೆ ಜರುಗಿದವು. ಸಾ 
ಶ್ರೀ ಶಿವಸ್ಸ ನವರು ಎಲ್ಲರನ್ನೂ ಸ್ವ ಗತಿಸಿದರು. ಸ್ಫೌಟ್ಸ್‌ ಮತ್ತು ಗೈಡ್ಸ್‌ ಸಂಸ್ಥೆ ಯಲ್ಲಿ ಹಲವಾರು ದಶಕಗಳಿಂದ ಸೇವೆ 
ಸಲ್ರಸುತಿ. ರುವ ಶ್ರೀ ಎಸ್‌. ಮಲ್ಲೆ (ಗಣಡರಿಗೆ ಜಿಲ್ಲಾ ಸ್‌ ಟ್‌ ಆಯುಕ್ತ ರಾದ ಶ್ರೀ ಎಲ್‌. ಎಂ. ನಾಗಲಿಂಗ ಸ್ವಾಮಿಯವರು 
ರಾಜ್ಯ ಸಂಸ್ಥೆ ಬವರ ನೀಡಿದ ಮೆಡಲ್‌ ಆಪ್‌ ಹಂಟ್‌ ಪ್ರಶಸ್ತಿ ನೀಡಿ, ಶಾಲು ಹೊದಿಸಿ ಸನ್ಮಾನಿಸಿ ಶುಭ ಕೋರಿದರು. 


11 


ರಾಜ್ಯ ತರಬೇತಿ ಕಮೀಷನರ್‌ ( ಸ್ಟೌಟ್ಸ್‌) ಶ್ರೀ ನಾರಾಯಣಶೆಟ್ಟಿ ಯವರು ಮುಖ್ಯ ಅಥಿತಿಗಳಾಗಿ ಆಗಮಿಸಿ 
ರಾಜ್ಯ ಮುಖ್ಯ ಆಯುಕ್ತರ ಪರವಾಗಿ ಮತ್ತು ರಾಜ್ಯ ಸಂಸ್ಥೆ ಯ ಪರವಾಗಿ ಶುಭ ಕೋರಿದರು. ರಾಜ್ಯ ಪುರಸ್ಕಾರ 
ಸ್ಟೌಟ್‌ಗಳಿಗೆ ರಾಜ್ಯ ಪುರಸ್ಥಾರ ಸರ್ಟಿಫಿಕೇಟ್‌ ವಿತರಿಸಿದರು. ಎ.ಡಿ.ಸಿ. ಗೈಡ್‌ ಶ್ರೀಮತಿ ವಿಜಯ ನಾಗಲಿಂಗಸ್ವಾಮಿ 
ಯೆನರು ಗೈಡ್‌ಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಿದರು. ಶ್ರೀ ನಾಗಲಿಂಗಸ್ವಾಮಿಯನರು ಅಧ್ಯಕ್ಷತೆ ವಹಿಸಿದ್ದರು. 
ಕೊನೆಯಲ್ಲಿ ಶ್ರೀ ಗೋವಿಂದ ಶೆಟ್ಟರು ಎಲ್ಲರನ್ನೂ ವಂದಿಸಿದರು. 


ಸಮಾರಂಭದ ನಂತರ ಸ್ಕೌಟರ್‌, ಗೈಡರ್‌ಗಳ ಸಭೆ ನಡೆಯಿತು ಗಣತಿ, ಪ್ರಗತಿಸರ ಶಿಕ್ಷಣ, 1996-97ನೇ 
ಸಾಲಿನ ರಾಜ್ಟಮಟ್ಟದ ತರಬೇತಿ ಕಾರ್ಯಕ್ರಮಗಳ ಬಗ್ಗೆ ಚರ್ಚಿಸಿ ರಾಜ್ಯ ತರಬೇತಿ ಆಯುಕ್ತರು (ಸ್ಟೌಟ್ಸ್‌) ಸೂಕ್ತ 
ಸಲಹೆ ನೀಡಿದರು. ಶ್ರೀ ಈ. ಶಿವಪ್ಪ ಜಿಲ್ಲಾ ತರಬೇತಿ ಆಯುಕ್ತರು, ಶ್ರೀ ರಾಮಚಂದ್ರ ಜಿಲ್ಲಾ ಸಂಘಟನಾ ಆಯುಕ್ತರು 
ಮತ್ತು ಶ್ರೀಮತಿ ಕೆ. ಸಿ. ಪ್ರೇಮಲತ ಸಹಾಯಕ ಸಂಘಟನಾ ಆಯುಕ್ತೆ (ಗೈಡ್ಸ್‌) ಉಪಸ್ಥಿ ತರಿದ್ದರು. 


ರಾಯಚೂರು ಜಿಲ್ಲೆ 
ಗಂಗಾವತಿ ಸ್ಪಳೀಯ ಸಂಸ್ಥೆಯ 18ನೆಯ ವಾರ್ಷಿಕ ಮಹಾಸಭೆಯು 8-4-96 ರಂದು ನಡೆಯಿತು. 


ಈವರೆಗೆ 2 ಜಿಲ್ಲಾ ಮಟ್ಟದ ಸೌಟ್‌ ಗೈಡ್‌ ಮೇಳಗಳು, 14 ತಾಲ್ಲೂಕು ಮಟ್ಟದ ಮೇಳಗಳು, ಅನೇಕ 
ಸೇವಾ ಶಿಬಿರಗಳು ನಡೆದಿರುವುದು ಶ್ಲಾಘನೀಯವಾಗಿದೆ. 65 ಕ್ಕೂ ಹೆಚ್ಚುಮಂದಿ ಶಿಕ್ಷಣ ಪಡೆದಿರುವ ಸ್ಪೌಟರ್‌ 
ಸಡರ್‌'ಗಳಿದ್ದಾರೆ ಹಾಗೂ 44 ನೋಂದಾಯಿತ ದಳಗಳಿನೆ. ತಮ್ಮದೇ ಆದ ನಿವೇಶನವನ್ನು ಹೊಂದಿದ್ದು ಕಟ್ಟಡ 

ಣಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಗಂಗಾವತಿ ಸ್ಫಳೀಯ ಸಂಸ್ಥೆಯು ಇನ್ನೂ ಉತ್ತಮವಾಗಿ ಬೆಳೆಯಲೆಂದು 


ಹ ಜಿಲ್ಲೆಯ ಇಬ್ಬರು ಗೈಡ್‌ಗಳು 2.2.96 ರಂದು ಮಾನ್ಯ ರಾಜ್ಯಪಾಲರಿಂದ ರಾಜ್ಯ ಪುರಸ್ಕಾರ್‌ ಪ್ರಶಸ್ತಿಯನ್ನು 
ಪಡದರು. 


ಫೆಬ್ರುವರಿ 21 ರಿಂದ 23 ವರೆಗೆ ಕೊಪ್ಪಳ ತಾಲ್ಲೂಕಿನಲ್ಲಿ ಜಿಲ್ಲಾಮಟ್ಟದ ಮೇಳವನ್ನು ಸಂಘಟಸಲಾಗಿದ್ದಿ ತು. 
ಜಿಲ್ಲೆಯ 9 ತಾಲ್ಲೂಕುಗಳಿಂದ 9೦೦ಕ್ಕೂ ಹೆಚ್ಚ ಸ್ಕೌಟ್ಸ್‌, ಗೈಡ್ಸ್‌, ಸೌ ಟರ್ಸ್‌ ಮತ್ತು ಗೈಡರ್ಸ್‌ ಭಾಗವಹಿಸಿದ್ದರು. 


24-2-96ರಂದು ಗಂಗಾವತಿಯಲ್ಲಿ, ಬೇಡನ್‌ ಪೊನೆಲ್ಲರ ಜನ್ಮದಿನ ಹಾಗೂ ಲೇಡಿ ಬೇಡನ್‌ ಪೊವೆಲ್ಲರ 
ಚಿಂತನಾ ದಿನವನ್ನು ಆಚರಿಸಲಾಯಿತು. ಆಚರಣೆಯ ಅಂಗವಾಗಿ, ಸರ್ಕಾರಿ ಆಸ್ಪತ್ರೆಯಲ್ಲಿ 100 ರೋಗಿಗಳಿಗೆ ಹಾಲು 
ಹಣ್ಣು ವಿತರಿಸಲಾಯಿತು. 


ಭದ್ರಾವತಿ ಸ್ಪಳೀಯ ಸಂಸ್ಥೆಯ ವತಿಯಿಂದ 27 ರಿಂದ 29-2-96ವರೆಗೆ ಸಂಸ್ಥಾಪಕರ ದಿನಾಚರಣೆ ಹಾಗೂ 
ಸ್ಥಳೀಯ ಮಟ್ಟದ ಮೇಳವನ್ನು ಏರ್ನಡಿಸಲಾಗಿದ್ದಿ ತು. 


ಜಿಲ್ಲಾ ಸಂಸ್ಥೆಯ ವತಿಯಿಂದ ಜಿಲ್ಲಾ ಸ್ಕೌಟ್‌ ಭವನದಲ್ಲಿ 22-2-೪6 ರಂದು ಬಿ.ಪಿ.ರವರ ಜನ್ಮದಿನವನ್ನು 
ಆಚರಿಸಲಾಯಿತು. . ಸರ್ವಧರ್ಮ ಪ್ರಾರ್ಥನೆ ಹಾಗೂ ಬಿ.ಪಿ.ಯನರ ಜೀವನ ಚರಿತ್ರೆಯ ಬಗ್ಗೆ ಆಶುಭಾಷಣ 
ಸ್ಪರ್ಧೆಗಳಿದ್ದ ವು. 120 ಕ್ಕೂ ಹೆಚ್ಚು ಮಕ್ಕಳೂ ಸಂಸ್ಥೆ ಯ ಪದಾಧಿಕಾರಿಗಳೂ ಭಾಗವಹಿಸಿದ್ದ ರು. 


12 


ಚನ್ನಗಿರಿ ತಾಲ್ಲೂಕು ಸ್ಸ ಳೀಯ ಸಂಸ್ಥೆಯ ವತಿಯಿಂದ ತಾಲ್ಲೂಕು ಮಟ್ಟಿ ದ ಸ್ಸ್‌ ಟ್‌ ಗೈಡ್‌ ಮೇಳವು 23 
ಮತ್ತು 24.2.96 ರಂದು ಜರುಗಿತು ಅಧಿಕ ಸಂಖ್ಯೆಯಲ್ಲಿ ಮಕ್ಕಳು ಭಾಗವಹಿಸಿದ್ದ ರು. ಸರ್ವಧರ್ಮ ಪ್ರಾರ್ಥಕೆ, 
ಪಥಚಲನೆ, ಬಿ.ಪಿ. ಜೀವನ ಚರಿತ್ರೆ ಕೌಶಲ್ಯ ಶಿಕ್ಷಣ ಶಿಬಿರಾಗ್ರಿ ಇತ್ಯಾದಿ ಕಾಯಕ್ರ ಮಗಳು ಆಕರ್ಷಕವಾಗಿದ್ದು ವೆ. 


ಹೊನ್ನಾಳಿ ತಾಲ್ಲೂಕು ಮಟ್ಟದ ಸ್ಕೌಟ್‌ ಗೈಡ್‌ ಮೇಳವು 23/24-2-96 ದಿನಗಳಂದು ನಡೆಯಿತು 250ಕ್ಕೂ 
ಹೆಚ್ಚು ಮಕ್ಕಳು ಭಾಗವಹಿಸಿದ್ದರು. ಸಥಚಲನೆ, ಸರ್ವಧರ್ಮ ಪಾರ್ಥನೆ, ಬಿ.ಪಿ. ಜೀವನ ಚರಿತ್ರೆ ಶಿಬಿರಾಗ್ರಿ, ಕೌಶಲ್ಯ 
ಶಿಕ್ಷಣ ಇತ್ಯಾದಿ ಕಾರ್ಯಕ್ರಮಗಳು ಆಕರ್ಷಕವಾಗಿದ್ದವು. 


ಶಿಕಾರಿಪುರ ತಾಲ್ಲೂಕು ಮಟ್ಟಿದ ಮೆಳವು 28.2.96 ರಂದು ಅಂಜನಾಪುರದಲ್ಲಿ ನಡೆಯಿತು. 250ಕ್ಕೂ 
ಹೆಚ್ಚು ಸ್ಪಾಟ್‌ ಗೈಡ್‌ ಗಳು ಭಾಗವಹಿಸಿದರು. ಸಥಚಲನೆ, ಸಾಂಸ್ಕೃತಿಕ ಚಟುವಓಕೆಗಳು ಇತ್ಯಾದಿ 
ಆಕರ್ಷಕವಾಗಿದ್ದು ವು. 
ಹಾಸನ ಜಿಲ್ಲೆ 


ಹಾಸನ ಸ ಸ್ಥಳೀಯ ಸಂಸ್ಥೆಯ ಆಶ್ರ ಯದಲ್ಲಿ 22-2-96 ರಂದು ತಾಲ್ಲೂಕು ಮೇಳ ಹಾಗೂ ಬಿ.ಪಿ. ಜನ್ಮ 
ದಿನಾಚರಣೆ ಆಚರಿಸಲಾಯಿತು. 350ಕ್ಕೂ ಹೆಚ್ಚು ಸ ಸ್ಕೌಟ್ಸ್‌ ಗೈಡ್ಸ್‌, ಸ್ಪೌಟರ್ಸ್‌ ಗೈಡರ್ಸ್‌ ಭಾಗವಹಿಸಿದ್ದರು. 


ತಾಲ್ಲೂಕು ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಓ. ಎಸ್‌. ಗಿರಿಜಪ್ಪನವರು ಅಧ್ಯಕ್ಷತೆಯಲ್ಲಿ, ಶ್ರೀ ಸಿ. ಯಂ. 
ಚಂದ್ರಶೇಖರ” ಉದ್ಭಾಹಿಸಿದರು. ಶ್ರೀ ಬಿ. ನು ಮುಖ್ಯ ಅತಿಥಿಗಳಾಗಿದ್ದರು. 


ಶ್ರೀಮತಿ ವೈ. ಎಂ. ನೂರ್‌ಜಾನ್‌ ಬಿ, ಮುಕ್ತಾಯ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು, ಶ್ರೀ ಷಡಕ್ಷರಪ್ಪ 
ಮುಖ್ಯ ಅತಿಥಿಗಳಾಗಿದ್ದರು. 


ವಿವಿಧ ಸ್ಪರ್ಧೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮ ಬಿ.ಪಿ. ಜೀವನ ಚರಿತ್ರೆ ಮುಖ್ಯ ಕಾರ್ಯಕ್ರಮಗಳಾಗಿದ್ದು ವು. 


ಈ ಕೆಳಕಂಡ ಗೈಡರುಗಳು ಹಿಮಾಲಯಾ ವುಡ್‌ ಬ್ಯಾಡ್ಜ್‌ ಪಾರ್ಚ್‌ಮೆಂಟ್‌ಅನ್ನು ಪಡೆದಿರುತ್ತಾರೆ. 
ಅವರುಗಳನ್ನು ಅಭಿನಂದಿಸುತ್ತೇವೆ ಹಾಗೂ ಹೆಚ್ಚಿನ ಗುಣಾತ್ಮಕ ಸೇವೆಯನ್ನು ಅವರುಗಳಿಂದ ಆಶಿಸುತ್ತೇವೆ. 


ಪಾರ್ಚಮೆಂಟ್‌ ಸ ಸಂಖ್ಯೆ 
1) ಸಿಸ್ಟರ್‌ ನೊಯೆಲ್ಲಾ, ಪ್ಲಾಕ್‌ ಲೀಡರ್‌, ಬೆಂಗಳೂರು ಉತ್ತರ ಜಿಲ್ಲೆ ಕೆ.ಎ. 44 ತಾ. 3.2.96 
2) ಶ್ರೀಮತಿ ಹೆಚ್‌. ಜಿ. ಕಾಂಚನಮಾಲ, ಗೈಡ್‌ ಕ್ಯಾಪ್ಟನ್‌, ಹಾಸನ ಜಿಲ್ಲೆ ಕೆ.ಎ. 97 ತಾ. 3-2-96 
3) ಶ್ರೀಮತಿ ಶ್ವಾತ್ರ್ಯಾಯಿನ ದೇವಿ, ಗೈಡ್‌ ಕ್ಯಾಪ್ಟನ್‌, ರಾಯಚೂರು ಜಿಲ್ಲೆ ಕೆ.ಎ. 98 ತಾ. 3-2-96 


(ಸಹಿ/-) ಜಂಟಿ ರಾಜ್ಯ ಕಾರ್ಯದರ್ಶಿ 


‘13 


ಆಟಿದ ಬಯಲು 


(ಸನಿಟಿಂಗ್‌ ಫಾರ್‌ ಬಾಯ್ಸ್‌ ಪುಸ್ತಕದಿಂದ ಆಯ್ದ ಅಟಿಗಳ ಸಂಕಲನ) 


ಸಮವಸ್ತ್ರ ಧಾರಣಾ ಮಜಲು 


ಪೆಟ್ರೋಲ್‌ನ ಎಲ್ಲಾ ಸದಸ್ಯರೂ ಒಬ್ಬರ ಹಿಂದೊಬ್ಬರು ನಿಂತಿರುತ್ತಾರೆ. ಸೆಟ್ರೋಲುಗಳು ಬೇಕೆ ಬೇರೆಯಾಗಿ 
ನಿಂತಿರುತ್ತವೆ. ಸಾದ ನಿಗದಿತ ದೂರದಲ್ಲಿ ಸಮನಸ್ತ ದು ವಸ ಸ್ಲುಗಳನ್ನು ಇಟ್ಟ ರುತ್ತದೆ. ಶೀಟಿ ಊದಿದ ಕೂಡಲೇ, 
ಸೆಟ್ರೋಲುವಾರು ಆ ನಿಗದಿತ ಸ ಸ್ಥಳಕ್ಕೆ ಓಡಬೇಕು. ಸಮವಸ್ತ್ರ ವನ್ನು ಸಂಚ! ರೀತಿಯಲ್ಲಿ ಧರಿಸಬೇಕು. ತಮ್ಮ ಸ್ಥಳಕ್ಕೆ 
ಎಲ್ಲರೂ ಒಟ್ಟುಗೂಡಿ ವಾಸಸ್ಸಾಗಬೇಕು. ಸ್ವಸ್ಥಾನಸೇರಿ ಮೊದಲಿನಾತೆ ನಿಂತಕೂಡಲೇ ಸೆಟ್ರೋಲ್‌ ಕೂಗು ಕೊಡಬೇಕು. 
ನೆಟ್ರೋಲ್‌ ಕೂಗು ಕೊಟ್ಟ ಕೂಡಲೇ ಸಾವಧಾನ್‌ ನಿಲ್ಲಬೇಕು. 


ಮಾಪನ : 1. ಅವಧಿ : 1 ರಿಂದ 4 ಅಂಕಗಳು (ಮೊದಲು ನಿಂತು ಸೆಟ್ರೋಲ್‌ ಕೂಗು 
ಕೊಟ್ಟವರಿಗೆ -4 ಅಂಕಗಳು) 


2. ಸರಿಯಾದ ರೀತಿಯ ಭಾರಣೆ: ಬೆರ್ರಿ, ಸ್ಪಾರ್‌, ಷರ್ಟು, ಪ್ಯಾಂಟು (ಗುಂಡಿಗಳನ್ನು /ಜಿಪ್‌ 
Se ಸರಿಯಾಗಿ ಟಿಕ್‌ ಮಾಡಿರುವುದು, ಪದಕಧಾರಣೆ 
ಇತ್ಯಾದಿ), ಬೆಲ್ಬು, ಸಾಕ್ಸು, ಷೂಸ್‌ (ಪಾಲಿಷ್‌ ಮಾಡಿರುವುದು, 
ಲೇಸ್‌ ಕಟ್ಟಿರುವುದು) 12 ಅಂಕಗಳು. 


9. ಸ್ವಚ್ಛತೆ 1 ಅಂಕಗಳು. 

4. ಒಗಟು "1 ಅಂಕಗಳು. 
೧ ಜೆ 

5. ಚಾಲೂಕುತನ : 2 ಅಂಕಗಳು. 


ಒಟ್ಟು 20 ಅಂಕಗಳು. 


ಹೆಚ್ಚು ಅಂಕಗಳನ್ನು ಗಳಿಸಿದ ಪೆಟ್ರೋಲ್‌ ಗೆದ್ದಂತೆ. 


ಸೂಚೆನೆ: ಈ ಆಟನನ್ನು ಆಡಿಸುವಾಗ, ಕಾಲಾನಕಾಶವಿದ್ದರೆ ಪೆಟ್ರೋಲ್‌ನ ಒಬ್ಬೊಬ್ಬರನ್ನೇ ಓಡಿಸಬಹುದು. 
- ಮೊದಲನೆಯವರು ವಾಪಸಾದ ಮೇಲೆ ಎರಡನೆಯವರು ಹೀಗೆ. 


ಒಸಗೆಯ ಒಟಿ 

ದಳವು ವೃತ್ತಾ ಕಾರದಲ್ಲಿ ನಿಲ್ಲುತ್ತದೆ. ನಂಬರ್‌ ಹೇಳಿಸಲಾಗುತ್ತದೆ. ಸ್ಕೌಟ್‌ ಮಾಸ್ಟರು 2 ಅಂಕಗಳನ್ನು 
ಹೇಳಿ, ಗೋ ಎಂದ ಕೂಡಲೇ ಆ ಇಬ್ಬರೂ ವೃತ್ತದ ಹೊರಗೆ ವಿವಿಧ ದಿಳ್ಬುಗಳಲ್ಲಿ ಓಡುತ್ತಾರೆ. ಮಾರ್ಗ ಮಧ್ಯೆ 
ಭೇಟಿಯಾಗಿ, ಸಾವಧಾನ್‌ನಲ್ಲಿ ವಂದನೆಮೂಡಿ, ಎಡಗೈನಲ್ಲಿ ಹಸ್ತಲಾಘವ ನೀಡಬೇಕು. ಹೇಗಿದ್ದೀಯೆ? ವಿಚಾರಿಸಬೇಕು 
ಹೇಗಿದ್ದಾ ನೆಂಬುದನ್ನು ಉತ್ತರಿಸಬೇಕು, ಮತ್ತೆ ಹಸ್ತಲಾಘವ ನೀಡಿ ವಂದಿಸಜೇಕು. ತನ್ಮು ಸ್ಥಳಕ್ಕೆ ಓಡಿಸೇರಿಕೊಳ್ಳ 
ಬೇಕು. ಈಗ ಸ್ಟ್‌ ಟ್‌ ಮಾಸ್ಟರ್‌ ಮತ್ತೆರಡು ಸಂಖ್ಯೆಗಳನ್ನು ಹೇಳುತ್ತಾರೆ. ಆಟವು ಸಂಸಯ ಡೆ, 


14 


ಹೆಸ್ತಲಾಘವನ್ನು ನೀಡುವುದನ್ನೂ, ವಂದಿಸುವುದನ್ನೂ ತಿದ್ದಲು ಸೌಟ್‌ ಮಾಸ್ಟರಿಗೆ ಇದೊಂದು ಸದವಕಾಶ 
ವಾಗಿರುತ್ತದೆ. 


(ಈ ಆಟಗಳು ಸ್ಪೌಾಟಂಗ್‌ ಫಾರ್‌ ಬಾಯ್ಸ್‌ ಪುಸ್ಮಕದಲ್ಲಿರುವುದಿಲ್ಲ, ಆದರೆ ಉದಂತ 3 ಕೈ ಪೂರಕವಾಗಿ ಈ 
ಆಟಗಳನ್ನು ಆಡಿಸಬಹುದು.) 


ಸಂದೇಶ ನಾಹನ 


“ಧಾಳಿಗೊಳಸಟ್ಟ ಪ್ರದೇಶ'ಕ್ಕೆ ಸಂದೇಶವನ್ನು ತೆಗೆದುಕೊಂಡು ಹೋಗಲು, ಒಬ್ಬ ಸೌೌಟನ್ನು ಆರಿಸಿ 
ಕೊಳ್ಳು ವುದು. ಧಾಳಿಗೊಳಗಾದ ಪ್ರದೇಶವು ನಿಜವಾದ ಗ್ರಾಮಸ್ರದೇಶ ಅಥವಾ ಹೊಲ ಅಥವಾ ವನಪ್ರದೇಶ ಅಥವಾ 
ಮನೆ ೪ ಯಾರಾದರೊಬ್ಬ ರನ್ನು ನಿಗದಿತ ಸ ದಲ್ಲಿ ನಿಸ ಸಂದೇಶವನ್ನೊ. ಯ್ಯುವವನು, ಕನಿಷ್ಠ 2 ಅಡಿ 
ಉದ್ದದ ಬಣ್ಣದ ಬಟ್ಟಿ er. ರಿಬ್ಬನ್ನನ್ನು ಭುಜಕ್ಕೆ ಸಿನ್‌ ಮಾಡಿಕೊಂಡಿರಬೇಕು. ಈ ಬಣ್ಣದ ರಿಬ ನ್‌/ಬಟ್ಟಿ ಅದರ 


ಜಾಗದಲ್ಲಿ ಇದ್ದು ತೋತೇ ಅನನು ಗುರಿಯನ್ನು ಮುಟ್ಟ ಬೇಕು. 


ಧಾಳಿಯಿಟ್ಟಿ ರುವ ಶತ್ರುಗಳು ಅವನು ಗುರಿಯನ್ನು ಮುಟ್ಟ ಲಾಗದಂತೆ ತಡೆಯಬೇಕು. ಆದರೆ ರಕ್ಷಕರು ಇರುವ 
ಪ್ರದೇಶಕ್ಕೆ (ಧಾಳಿಗೊಳಸಟ್ಟ ಪ್ರದೇಶದ ಕೇಂದ್ರದಿಂದ 300 ಗಜ ಸುತ್ತಳತೆಯೊಳಗೆ) ಶತ್ರುಗಳು ಹೋಗುವಂತಿಲ್ಲ" 
(ಪ್ರದೇಶದ ಎಲ್ಲೆಯನ್ನು ಮೊದಲೇ ನಿಗದಿಪಡಿಸಿರಬೇಕು.) ರಕ್ಷಿತ ಪ್ರದೇಶದ ಎಲ್ಲೆಯೊಳಗೆ ಬಂದ ಶತ್ರುಗಳನ್ನು ರಕ್ಷಕರು 
ಕೂಡಲೇ ಹಿಡಿಯಬಹುದು ಅಥವಾ ನಿರ್ಣಾಯಕನು ಹೆಸರಿಸಿ ಅವರನ್ನು ಆಟದಿಂದ ಹೊರಗೆ ಹಾಕಬಹುದು. 


ಸಂದೇಶ ವಾಹಕನು ನಿಗದಿತ ವೇಳೆಯಲ್ಲಿ ನಿಗದಿತ ಸ್ಥಳದಿಂದ ಹೊರಟು, ನಿಗದಿತ ದಿಕ್ಕಿನಲ್ಲಿ ಮುಂದುವರೆ 
ಯುತ್ತಾನೆ.  ಧಾಳಿಕೋರರಿಗೆ ಅವನು ಹೊರಟಿದ್ದನ್ನು ನೋಡಲಾಗುವುದಿಲ್ಲವಾದರೂ, ಅವನು ಗುರಿಮುಟ್ಟದಂತೆ 
ತಡೆಯಲು ಏನು ಬೇಕಾದರೂ ಮಾಡಬಹುದು. ಅವನು ಭುಜಕ್ಕೆ ಪಿನ್‌ ಮಾಡಿಕೊಂಡಿರುವ ಬಣ್ಣದ ರಿಬ್ಬನ್‌ /ಸಟ್ಟಿ 
ಯನ್ನು ತೆಗೆದರೆ ಮಾತ್ರ ಅವನನ್ನು ಹಿಡಿದಂತೆ. ಅವನು ಹೊರಡುವ ಸ್ಥಳಕ್ಕೂ ಸೇರಬೇಕಾದ ಸ್ಥಳಕ್ಕೂ ಒಂದು ಮೈಲಿ 
ಅಂತರವಿರಬೇಕು. - 


ಈ ಆಟವನ್ನು ನಗರಪ್ರ ದೇಶದಲ್ಲೂ ಆಡಬಹುದು. ಹೊರಡುವ, ಸೇರುವ ಸ್ಥಳಗಳಿಗೆ ಎರಡು ಮನೆಗಳನ್ನು 
ಆರಿಸಿದರಾಯಿತು. ಸಂಜೀ ಸವಾಹಕನು ಹೆಣ್ಣು ವೇಷವನ್ನು ಬಿಟ್ಟು ಯಾವುದೇ ನೇಷವನ್ನು, ಬೇಕಾದರೂ ಧರಿಸಬಹುದು. 
ಆದರೆ ಬಣ್ಣದ ರಿಬ ನ್‌ /ಸಟ್ಟ ಯನ್ನು ಮಾತ್ರ ಭುಜದಲ್ಲಿ ಧರಿಸಿರಬೇಕು. 


—ಉದಂತೆ 7ರಿಂದ ಆರಿಸಿದ್ದು 


[4 


ಸ್ಕೌಟಿಂಗ್‌ ನಡಿಗೆ 


ನಿರ್ಣಯಕಾರರು 3 ಬಾಲಕರನ್ನು ಅಥವಾ 3 ಗುಂಪುಗಳನ್ನು ಬೇಕೆಬೇಕೆಯಾಗಿ ನಿಲ್ಲಿಸುತ್ತಾರೆ. ಪ್ರತಿ ಗುಂಪೂ 
ಆದಷ್ಟೂ ಬೇರೆ ಬೇರೆ ರೀತಿಯಲ್ಲಿ ಬಟ್ಟೆಗಳನ್ನು ಧರಿಸಬೇಕು. ಬೇರೆ ಬೇರೆ ವಸ್ತುಗಳನ್ನು, (ಕಾಗದ, ರೊಣ್ಣೆ, ಕಟ್ಟು/ 
ಮೂಟಿ ಇತ್ಯಾದಿ) ಹೊರಟ ಸ ದಿಂದ 300 ರಿಂದ 1200 ಗಜಗಳ ಅಂತರದಲ್ಲಿ ಹಿಡಿದು ನಿಲುತ್ತಾರೆ. ಆಸುಪಾಸಿನಲ್ಲಿ 
ಇತರ ಜನರಿದ್ದರೆ, ಈ ಗುಂಪುಗಳನ್ನು ಮಂಡಿಯೂರಿ ಕುಳಿತುಕೊಳ್ಳಲು ಹೇಳಬೇಕು. ಸನಿರ್ಣಯಕಾರರು, ಈ 
ಸ್ಪರ್ಧಿಗಳು ಓಡಲು ಸುಮಾರು 2 ಕಿ.ಮೀ. ದೂರದ ವೃತ್ತಾಕಾರದಲ್ಲಿ 3 ಮುಖ್ಯ ಗುರುತುಗಳನ್ನು ತೋರಿಸಿ, 
ಹಾದಿಯನ್ನು ನಿಗದಿಪಡಿಸುತ್ತಾರೆ. ಸಾಧ್ಯವಾದರೆ ಅಲ್ಲಲ್ಲಿ ಎಗರುವ/ದಾಟುವ ಸೃಳಗಳನ್ನೂ ತೋರಿಸುತ್ತಾರೆ. 


15 


ಸ್‌ ಿಟಿರು/ಗೈ ಡರುಗಳಿಗೆ ಸೂಚನೆ : ನಿಮ್ಮ ದಳಗಳಲ್ಲಿ ಸೌ ಿಟು/ಗೈ ಡುಗಳಿಗೆ ಆಟಗಳನ್ನು ಆಡಿಸುತ್ತೀರಿ. ಹಾಗೆ 
ಬ ಆಟಗಳಲ್ಲಿ ನಿಮ್ಮ ಮಕ್ಕ ಳಿಗೆ ಸ ರುಚಿಸಿದೆ. ಆಟಿಗಳನ್ನು 
ಕಳುಹಿಸಿ ಕೊಡಿ. ಅವುಗಳಲ್ಲಿ ಆಯ್ಕೆಮಾಡಿ ಪ್ರ ಪೃಕಟಿಸುವ ಉದ್ದೇಶವಿದೆ. 


NN SSSI ಂಂಂಇಎ್ಪ ಭಜಿ ಂ್ಪ್ಫ೨್ತ6ಠ 
ಹೊರಟ ಕೂಡಲೇ ಸ್ಪರ್ಧಿಗಳು ಓಡುತ್ತಾ ಮೊದಲನೇ ಸ್ಥಳವನ್ನು ಮುಟ್ಟುತ್ತಾರೆ, ಅಲ್ಲಿ ನಿರ್ಣಯಕಾರರು, 
ಸ್ಪರ್ಧಿಗಳು ಶ್ರುತ ಪಡಿಸಿಕೊಳ್ಳ pe (ರಿಪೋರ್ಟ್‌) ಗುಂಪಿನ ಕ ನ್ನು ತಿಳಿಸುತ್ತಾ ಚ ಪ್ರತಿಯೊಬ್ಬ 


ಇ 
ಸ್ಫರ್ಧಿಯೂ, ಆ ಗುಂಪನ್ನು A ಕೂಡಲೇ : 


ಗುಂಪಿನಲ್ಲಿ ಎಷ್ಟು ಜನರಿದ್ದಾ ರೆ? 
ಬಟ್ಟೆಯನ್ನು ಧರಿಸಿರುವ ರೀತಿ, ರಂಗು ಇತ್ಯಾದಿ ಅಥವಾ ಬೇಕೆ ಮಾಡಿ ಹೇಳುವ ಇತರ ಅಂಶಗಳು? 
ಜಿ ಜಾಗದ ಭೂ ಮೇಲೆ ಟನ ಹೆಗ್ಗುರುತು ? 
ತಮ್ಮ ಸ್ಥಳದಿಂದ ಅಂದಾಜು ದೂರ ? 
ಇವುಗಳನ್ನು ವರದಿ ಮಾಡಬೇಕು. 

ಆ ಬಳಿಕ ಮುಂದಿನ ಸ್ಹ ಳಕ್ಸೆ ಓಡಬೇಕು. ಅಲ್ಲಿಯೂ ಹೀಗೆಯೇ. ಕೊನೆಗೆ ಪೂರ್ಣ ವರದಿಯೊಡರೆ 
ಗೆಲುವು ಸಾ ಸ ಓಡುತ್ತಾರೆ. 


ಶಾಸನ: ಪ್ರತಿ ಗುಂಪಿನ ಸರಿಯಾದ ಪೂರ್ಣವಾದ ವರದಿಗೆ 5 ಅಂಕಗಳು ಹಾಗೆ 3 ಗುಂಪುಗಳಿಗೆ ಒಟ್ಟು 


ಬಾ ಪತ ಬ ಇಹದ 


15 ಹಾ ' 
ಗೆಲುವು ತಾಣದಲ್ಲಿ ಮೊದಲ ಬಾಲಕನ ವರದಿ ಒಪ್ಪಿಸಿದಾಗಿನಿಂದ, ವಿಳಂಬವಾಗಿ ಬಂದ ಪ್ರತಿ 10 ಸೆಕೆಂಡಿಗೂ 
1 ಆಂಕವನ್ನು ಕಳೆಯಲಾಗುತ್ತದೆ. ಬಿಟ್ಟು ಹೋದ ಅಥವಾ ತಪ್ಪಾದ ಪ್ರತಿ ಅಂಶಕ್ಟೂ ಸ್ಥಿ ಅಂಕವನ್ನು 
ಕಳೆಯಲಾಗುತ್ತ ಜೆ. 
ಹೆಚ್ಚು ಅಂಕಗಳಿಸಿದವರು ಗೆದ್ದಂತೆ. —ಉದಂತ 8 ರಿಂದ ಆರಿಸಿದ್ದು 


ನಮ್ಮ ಪತ್ರಿಕೆಯಲ್ಲಿನ ಪ್ರಕಟನೆಯ ಬಗ್ಗೆ ಸ್ಪಂದನೆ 
ದಕ್ಷಿಣ ರೈಲ್ವೆ ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ನೆ ಮೈಸೂರು ಜಿಲ್ಲಾ ಸಂಸ್ಥೆ ಯ ಸಾಮ್ರಾಟ್‌ ಸ್ಕೌಟ್‌ 
ಗ್ರೂ ನಿರು ಈ ರೀತಿ ಸ್ಪಂದಿಸುತ್ತಾ ಗ 
ಕ್‌ ತಮ್ಮ ಪತ್ರಿಕೆಯಾದ ಕರ್ನಾಟಕ ಸ್ಕೌಟ್‌ ಮತ್ತು ಸೈಡ್‌”ನ ಅಕ್ಟೋಬರ್‌...ಡಿಸೆಂಬರ್‌ 
ಪತ್ರಿಕೆ ಪುಟ ಸಂ. 2೨0ರಲ್ಲಿ ನೇತ್ರ ದಾನ ಜಾಗೃತಿ ಕಾರ್ಯಕ್ರಮದ ಬಗ್ಗೆ ತುಂಬಾ ಅಚ್ಚುಕಟ್ಟಾಗಿ 
ಪ್ರಸಟಿಸಿದಿ "ರಿ, ಅದಕ್ಕಾಗಿ ನಮ್ಮ ಕೃತಜ್ಞ ತೆಗಳನ್ನು ಸಲ್ಲಿಸುತ್ತೆ ಟೆ. ಈ ರಾಷ್ಟ್ರೀಯ ಕಾರ್ಯಕ್ರಮವನ್ನು 
ಹಮ್ಮಿ ಕೊಳ್ಳ ಲು ನಮ್ಮ ಸಂಸ್ಥೆ ಘಿ ಸ ಶ್ರೀ ಕೃಷ್ಣಾ ರಾಜೇಂದ್ರ ಆಸ್ಪತ್ರೆ, ಮೈಸೂರಿನ ನೇತ್ರ ಭಂಡಾರ, 
ಕಣಿ ನ ವಿಢಗನಲ್ಲಿ ರ್ಕಿ, ನೇತ್ರ ಜಾಜಿ ಬಗ್ಗೆ PE ಮಾಹಿತಿಗಳನ್ನು ಪಡೆದಿದ್ದೆ ಚ. ತಾವು 
ಪ್ರಕಟಿಸುವ ಪತ್ರಿಕೆಯನ್ನು ಈ ಸಂಸ್ಥೆ ತರಿಸಿಕೊಳ್ಳು ತಜಿ, ಅದರಿಂದ ಈ ಮಹತ್ತರ ವಿಷಯವು ನಮಗೆ 
ಸಹಾ ಶಿಘ್ರ ದಲ್ಲೇ ಮುಂದಿನ ವರದಿಯನ್ನು ಕಳುಹಿಸುತ್ತೆ ಜು! 
ಸಾಮ್ರಾಟ್‌ ಸ್ಕೌಟ್‌ ಗ್ರೂಪ್‌ನವರನ್ನು ಈ ಬಗ್ಗೆ ಅಭಿನಂದಿಸಿ ಯಶಸ್ಸು ಕೋರುತ್ತೇನೆ, ಇದೇ 
ರೀತಿ ನೇತ್ರದಾನ ಜಾಗೃತಿ ಆಂಥೋಳನಕ್ಕೆ ಧುಮುಕಲಿರುವ ಇತರ ದಳಗಳಿಂದ ವರದಿಗಳನ್ನು ಕೋರುತ್ತೇವೆ. 


16 


Tips to Unit Leaders 


By : 5. PAULRA), B.A., B.Ed, 
(Contd, from Previous issue) LT (9, DTC (9), KGF. 


The Meeting Place : 


Out Doors : The outdoor programme of the troop begins just outside the 
meeting room door. Get those youngsters outdoors for evening meeting if you can, 11 
not for the whole meeting, atleast for part of it. City troops may meet in a park 
or Church compound, Temple vicinity or vacant plot or school yard for the complete 
meeting, or the meeting may start and end indoors, but with the main feature as outdoor 
treasure hunt. If your troop is located in a small Town you can plan to get entirely out 
of town for evenings outdoor work and fun, Patrol suppers can be part of the 
programme and you can wind up with a ''CAMP FIRE’’,a common game 1೧ the dark or 
orientation by the stars. 


The Chapter on hiking will give you number of programmes-suggestions that are 
applicable to the outdoor type of meetings. 


Indoors : A number of Troops are lucky enough to have their own Troop room 
decorated in a scouting manner, with a corner for each patrol. 


Often troops have to meet in rooms used by other groups during the week. 
church halls, sunday school rooms, club rooms. With very little effort you can give that 
kind of room a scout atmosphere by hanging charts, pictures, banners, maps, Scouting 
in pictures on the walls, to be taken down and stored between meetings, Here patrol 
Screens can take the place of permanent patrol corners. 


Whether you have your own room or not, you need some place to keep troop 
records and equipment used for the meetings, such as flags, ropes, staves, signal 
devices, compass, First Aid materials, cooking vessels, poineering materials and so on. 

An artificial campfire will prove a great asset. 


The activities of the meeting will be influenced to a great extent by the type of 
place you have. If the meeting room 15 large or big enough games will have to be 
comparatively quiet but vigorons and scout craft projects that need plenty of elbow 
room can be organised. 


What goes in to the Troop Meeting 


In determining the activities of your troop meetings, keep in mind that they must 
not only fit the facilities you have but, what is even more important, they must fit your 
troop. your patrols, your boys. 


17 


So early in the game, have a session with your patrol Leaders Council-COH for 
he ‘express purpose of living up your troop meetings to cover the great variety of 
`` possible activities listed below. Pick those that best suit your troop. Then arrange 
them into a skeleton outline on which you can base your future meetings. 


ingredients of the Troop Meeting 


Scoutcraft Instructions : By this we mean the instructions of some Scout 
Craft that will help each scout become better prepared in planning the programme of 
your troop around a monthly theme, this presentation will, ofcourse, cover the skill you 
are concentrating on at the time. This part of the meeting may be putup in several ways. 


Talk : A Short and Snappy one, by a qualified speaker on the theme of the month. 


Pictures: A talk will be greatly strengthened by the use of a° Black Board, 
Charts, Flip Charts, or large-sized pictures, Filmstrips. or slides are even better 
occasionally, use one of the special scout craft Training films that are available at 
Scout Headquarters, 


Demonstration : Many subjects are best (6216611೧ the form of a demonstration 
with the actual materials on Hand, ‘‘Packing Your 780". ‘‘Making a Camp bed’ and 
so on, 


Dramatization: A number of skills adopt themselves easily to Dramatization: 
Safety and First aid are main among others, 


Scout Craft Practice ; The actual use during the troop mesting of some scout 
knowledge for practice in the subject, or for testing, This too will be based on the 
“Theme of the month’, 


Scout Craft Games : Involving scout skills, quickness of action or though’, 
observation and deduction use of the senses-with the patrols as the teams. 


Scrout Craft-Projects : Each patrol showing its ability in a skill by 
completing a project based on it, Such projects lend themselves especially well to 
contests between the patrols, 


Scout Formations : Just enough practice in the use of silent scout hand 
signals to keep the boys alert and to move the patrols quickly into various formations 
for games and other activities, 


Fun : Different programme features that will add variety to the meeting and 
wili help build troop spirit and enthusiasm. 


Fitness Games : With Emphasis on physical action and Fun Practice B.P. 
Excercises everyday, (to be Contd.) 


i8 


Coming International, National ಈ State Events 


and Training Courses During 1996 


ne 


Name of the Course/Event 


international Level 

G.S.P. Nationa! Training Trek 
Cabaran '96 

16th National Jamboree 
Indonesian National Jamboree 

6th World Youth Forum, Moss 
34th World Scout Conference, Oslo 
Jabulan '96 

10th Worid Moot Mondial 

29th World Conference WAGGGS 


Invitation of High International 
Rendezvous '96 


Camelot '96 
Nippon Venture '96 
17th A. P. Jamboree Sccut 


National Level 

53 National Adventure Programme 
HWB (Bulbul & Ranger) 

Course for ALT (Scout wing) 
Course for ALT {Guide wing) 

54 National Adventure Programmes 


P.L. Training Course 


19 


Place Dates 
Philippines May 1 to 22 
Malaysia June 2to7 
Denmark July 1 109 
Jakarta June 26— July 4 
Norway July 2108 
Norway July 12 to 18 
South Africa July 14 to 19 
Sweden July 15 to 26 
Canada July 16 to 24 
U.S.A, July 27— Aug. 3 
Erg!and August 4 "೧೨9 
Japan Augusi1 to 17 
Korea August 7 to 13 
ಟಿ TS: May 1 to10 
N. TG May 3 to 12 
N. TG: May 5 to 13 
NT May 14 to 23 
Ni TL May 16 t025 
N.T.C. May 18 to 23 


Name of the Course/Events 


Course for LT (Guide wing) 

Anti drug— Anti smoking day 

55 National Adventure Course 

World Environment day 

Rover Ranger Samagam 

Course on Promise and law 

National course for Professionals 

Basic Course for Commissioners 
Testing Camp— Workshop 

Testing Camp— Workshop 
Reorientation Course for H.W.B. Holders 
40th Year of A. P. Region (Scout Wing) 
Testing Camps 

National Schoo! Sanitation Week 
Sadbhavana Diwas 


Testing Camps 


State Level 


ASOCs/DOCs/SGVs Meet 
State Training Team Meet 
Badge Work Camps (24) 


Dist. Trg. Commissioners Meet 


Badgework Camps (Cubs)-(12) 


Advance Course for Unit Leader 
(Cub & Scout Masters) 


20 


Place Dates 
1 1.0 May 24 to 30 
All over country May 31 st 
N. [1 June 1 to 10 
All over country June 5th 
NT June 9 to 13 


N. TAC; 

11. 1. 0. 

ಟಿ 

Salem 

Salem 

Ns 

All over Country 
All over Country 
All over Country 


All over Country 


Besant Park 
Bombay 


All over State 


Besant Park 


All over State 


Kondaijji 
and Besant Park 


June 14 to 20 
June 14 to 23 
July 1 to 5 
July 1 105 
July 6 to 10 
July 6 to 10 
July 26 


Aug. 16 to 22 
Aug. 20 


May 96 
May 96 


` June 96 to 


September ೨96. 
July 96 


July 96 to 
Oct. 96 


‘ Aug. 96 


Aug. 96 


What is Scouting and Guiding ? 


EDUCATIONAL METHOD 

WAY OF LIFE 

SCIENCE OF OUTING 

TRAINING FOR CITIZENSHIP 
INSPIRATION TO SELFLESS SERVICE 


ಸ್ಕೌಥಿಂಗ್‌ ಮತ್ತು ಗೈಡಿಂಗ್‌ ಎಂದರೇನು? 


ಶಿಕ್ಷಣ ನಿಧಾನ 

ಜೀವನ ವಿಧಾನ 

ಹೊರಾಂಗಣ ವಿಜ್ಞಾನ 
ಉತ್ತಮ ಪೌರತ್ವಕ್ಕೆ ತರಬೇತಿ 
ನಿಸ್ವಾರ್ಥ ಸೇವೆಗೆ ಸ್ಫೂರ್ತಿ 


“World Brother and Sister Hood Organisation” 


The Aims ot Scout and Guide Movement 


We Build 


CHARACTER 

SERVICE MOTTO AMONGST YOUTH 
SKILLS 

HEALTH 


ಬಿಕ್ಕ ಸೋದರ ಸೋದರಿ ನರ್ಗದ ಸಂಸ್ಥೆಯಾದ ಸ್ಕೌಟ್‌!ಗೈಡ್‌ ಸಂಸ್ಥೆಯ ಗುರಿ 
ಯುವ ಜನಾಂಗದಲ್ಲಿ 
ಸಚ್ಚಾರಿತ್ರ್ಯ 
ಆರೋಗ್ಯ 
ಕೌಶಲ್ಯ 
ಮತ್ತು ಸೇವಾಮನೋಭಾನನೆ ಇವುಗಳನ್ನು ಬೆಳೆಸುವುದು. 


EE ಸಂಘ | 


ತ 


B.S. & 6. KRNU— 282 


ಇತ್ತೀಚೆಗೆ ಪುತ್ತೂರು ತಾಲ್ಲೂಕು ಈಶ್ವರ ಮಂಗಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಮಟ್ಟದ ಸ್ಕೌಟ್‌ ಗೈಡ್‌ ಶಿಕ್ಷಕರ 

ಪ್ರಾಥಮಿಕ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ರಾಜ್ಯ ತರಬೇತಿ ಆಯುಕ್ತ ಶ್ರೀ ಜೆ, ನಾರಾಯಣಶೆಟ್ಟ 

ಮಾತನಾಡುತ್ತಿರುವುದು. ನೇದಿಕೆಯಲ್ಲಿ ಪುತ್ತೂರು ಸ್ಪಳೀಯ ಸಂಸ್ಥೆಯ ಕಾರ್ಯದರ್ಶಿ ಶ್ರೀ ಫೆ, ಸಂಜೀವಶೆಟ್ಟ 
ಅಧ್ಯಕ್ಷ ಶ್ರೀ ಗಣಪತಿ ನಾಯಕ್‌, ರಾಜ್ಯ ಸಂಸ್ಥೆಯ ಸಂಪರ್ಕಾಧಿಕಾರಿ ಶ್ರೀ ಚೆಲ್ಲಯ್ಕ 


ಜಿಲಾ ಗೈಡ್‌ ಆಯುಕೆ ಶ್ರೀಮತಿ ಐರಿನ್‌ ಡಿ' ಕುನ ಬಾಕ) 
೧೨ © ಡೆ 8 pe ಸಾ 


FRESH SAPLINGS ತ ಭೋ 
ಹ ೦.1 ಬ್ಯಾ 
AND YOUNG MINDS ಹ ನ | ಈ 
ದ | ಟಿ) 
GROW AND THRIVE | 0 
ಉ ಠಾ 141 |. ವ್ರ 
TOGETHER ಐಲ ಬಟ್ಟ. ಹ 
| ಕ್ರ ದ ಟಿ 
GROW MORE TREES ನ ತಾ ನ | ಣಿ 
WN ೦೮೦ ೨ | 2 
: ನ್‌ ಅಯ್ಯ ಜ|! 
For free saplings Re | PE 
; | “hm EE 5.84! | 
Contact Nearest | | RR We 
Social Forestry Officer ಚಿ ಲಥ | oO 885 
ಇದೆರ | ಗ LO | 
Karnataka Forest Department | 9.೬ ಮೆ | ee ಡಫ 
ಕಾಂ ತ ೧ > 
ಅರ್ಚ್‌ [ಟಿ ತತ ಇಳು. AP ನಿ 
vyjyiished for the Bharat Scouts and Guides, Karnataka State ಡಯಾ pe ಎ Cc > RS ವ ಹ 
Headquarters, Prof. P. Sivashankar Circle, Kondajji Basappa Road BS ಸ್ಸ್‌ ಹ | ಜಃ ಣಿ ತ್ರ | 
Fort, Baiglr 60 002, by the State Secretary and Printed by ಎ ಡಟಿ ೧ ೦ Lu ನ ೧ ge 
5(- ೫ avajia’ M.D. at S.J.M. Mudrana Pvt. Lid, ಸಣ ನ ಇಕೆ ಬ ಓ ೨3 2 
ange!” 0 027 Phone: 2236469 ON 


| 
ಕಿ 


